KA / BG- GPO/2515 /WPP -47/2009-2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ | ಬೆಂಗಳೂರು, ಗುರುವಾರ, ಜುಲೈ ೨೩ , ೨೦೦೯ ( ಶ್ರಾವಣ ೧ , ಶಕ ವರ್ಷ ೧೯೩೧) 


ಸಂಚಿಕೆ ೩೦ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು , ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 

ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಪಸಂಮೀ 263 ಪಸಸೇ 2007, ಬೆಂಗಳೂರು, ದಿನಾಂಕ : 26ನೇ ಜೂನ್ 2009 
ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ಖಾಲಿ ಇರುವ ಪಶುವೈದ್ಯಾಧಿಕಾರಿ ಹುದ್ದೆಗೆ ಕರ್ನಾಟಕ 
ಲೋಕಸೇವಾ ಆಯೋಗದ ಮುಖಾಂತರ ಕರ್ನಾಟಕ ನಾಗರೀಕ ಸೇವಾ (ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ 
ಮತ್ತು ಆಯ್ಕೆ ) (ಸಾಮಾನ್ಯ) ನಿಯಮಗಳು 2006ರಡಿಯಲ್ಲಿ ಆಯ್ಕೆಯಾದ 113 ಅಭ್ಯರ್ಥಿಗಳಿಗೆ ವೇತನಶ್ರೇಣಿ ರೂ .13000 
350 -14400 - 400 -16800 - 450 - 19500 - 525 - 22650 - 600 - 23850ರಲ್ಲಿ ಎರಡು ವರ್ಷಗಳ ಖಾಯಂ ಪೂರ್ವ 
ಸೇವಾವಧಿ ಹಾಗೂ ಈ ಕೆಳಕಂಡ ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟು ನೇಮಕಾತಿ ಮಾಡಿ ಅನುಬಂಧ -1ರಲ್ಲಿ 
ತಿಳಿಸಿರುವಂತೆ ಅವರ ಹೆಸರಿನ ಮುಂದೆ ನಮೂದಿಸಿರುವ ಸ್ಥಳಗಳಿಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ಷರತ್ತು ಮತ್ತು ನಿಬಂಧನೆಗಳು 
(1) ಅಭ್ಯರ್ಥಿಗಳ ನೇಮಕಾತಿಯು ತಾತ್ಕಾಲಿಕವಾಗಿದ್ದು, ಅವರ ನೇಮಕಾತಿ ಹಾಗೂ ಸೇವಾ ಷರತ್ತುಗಳು ಆಗಿಂದಾಗ್ಗೆ 

ಜಾರಿಯಲ್ಲಿರುವ ಸರ್ಕಾರಿ ಆದೇಶಗಳು / ಕಾಲಕಾಲಕ್ಕೆ ಹೊರಡಿಸಲ್ಪಡುವ ನಿಯಮಾವಳಿಗಳಿಗೆ ಒಳಪಟ್ಟಿರುತ್ತದೆ. 
(2) ನೇಮಕಾತಿ ಹೊಂದಿದ ಅಭ್ಯರ್ಥಿಗಳು ಕರ್ನಾಟಕ ನಾಗರೀಕ ಸೇವಾ ( ಪರೀಕ್ಷಾರ್ಥ ) ನಿಯಮಗಳು, 1977ಕ್ಕೆ 

ಬದ್ದರಾಗಿರುತ್ತಾರೆ. 
(3) ನೇಮಕಾತಿಗೊಂಡ ಅಭ್ಯರ್ಥಿಗಳು ಪರೀಕ್ಷಾರ್ಥ ಅವಧಿಯಲ್ಲಿ (Probationary Period ) ಕರ್ನಾಟಕ ನಾಗರೀಕ 

ಸೇವಾ (ಸೇವಾ ಮತ್ತು ಕನ್ನಡ ಭಾಷಾ ಪರೀಕ್ಷೆ) ನಿಯಮಗಳು, 1974ರನ್ವಯ ಪಶುವೈದ್ಯಾಧಿಕಾರಿ ಹುದ್ದೆಗೆ 

ನಿಗದಿಪಡಿಸಿರುವ ಇಲಾಖಾ ಪರೀಕ್ಷೆಗಳು ಹಾಗೂ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗತಕ್ಕದ್ದು. 
(4) ಅಭ್ಯರ್ಥಿಗಳ ಜೇಷ್ಠತೆಯು ಕರ್ನಾಟಕ ನಾಗರೀಕ ಸೇವಾ (ಸೇವಾ ಹಿರಿತನ) ನಿಯಮಗಳು, 1957ರಲ್ಲಿನ 

ನಿಯಮ -5ರನ್ವಯ ಹಾಗೂ ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸುವ ಆದೇಶಗಳಿಗೆ ಒಳಪಟ್ಟಿರುತ್ತದೆ . 
(5) ಅಭ್ಯರ್ಥಿಗಳು ನೇಮಕಾತಿ ಹೊಂದಿದ ಸ್ಥಳದಲ್ಲಿ ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ಮೂಲ ಅಂಕಪಟ್ಟಿ, ಪದವಿ 

ಪ್ರಮಾಣ ಪತ್ರ, ಜನ್ಮ ದಿನಾಂಕ ದೃಢೀಕರಣ ಪತ್ರ / ಎಸ್ .ಎಸ್.ಎಲ್.ಸಿ. ಅಂಕಪಟ್ಟಿ, ಮೀಸಲಾತಿ ಪ್ರಮಾಣ ಪತ್ರ 
ಹಾಗೂ ಇತರೆ ಮೂಲ ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ ಹಾಜರುಪಡಿಸತಕ್ಕದ್ದು ಮತ್ತು ಇಬ್ಬರು ಗೌರವಾನ್ವಿತ 
ವ್ಯಕ್ತಿಗಳಿಂದ ಗುಣ - ನಡತೆ ಪ್ರಮಾಣ ಪತ್ರಗಳನ್ನು ಇತ್ತೀಚಿನ ಭಾವಚಿತ್ರಗಳೊಂದಿಗೆ ಒದಗಿಸತಕ್ಕದ್ದು. 

( ೪೨೫ ) 


೪೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೩ , ೨೦೦೯ 

ಭಾಗ - ೨ 
( 6) ಅಧಿಕೃತ ಜ್ಞಾಪನಾ ಸಂಖ್ಯೆ: ಎಫ್‌ಡಿ 9 ಎಸ್ ಆರ್ಎಸ್ 93, ದಿನಾಂಕ: 18- 11 - 1993ರಲ್ಲಿರುವಂತೆ ನೇಮಕಾತಿ 

ಮಾಡಿದ ನಂತರ , ನೇಮಕಾತಿ ಹೊಂದಿದ ಅಭ್ಯರ್ಥಿಗಳು ತಮ್ಮ ಪರೀಕ್ಷಾರ್ಥ ಅವಧಿಯಲ್ಲಿ ಉನ್ನತ ವ್ಯಾಸಂಗಕ್ಕೆ 

ತೆರಳಲು / ಉನ್ನತ ವ್ಯಾಸಂಗ ಮುಂದುವರಿಸಲು ಅವಕಾಶವಿರುವುದಿಲ್ಲ. 
( 7) ಅಭ್ಯರ್ಥಿಗಳು ನೇಮಕಾತಿ ಹೊಂದಿದ 15 ದಿವಸಗಳೊಳಗಾಗಿ ಸಂಬಂಧಪಟ್ಟ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಂದ 

ಪೊಲೀಸ್ ಪೂರ್ವ ಪರಿಶೀಲನಾ ವರದಿ ಹಾಗೂ ಜಿಲ್ಲಾ ಶಸ್ತ್ರಚಿಕಿತ್ಸಕರಿಂದ ವೈದ್ಯಕೀಯ ಪ್ರಮಾಣ ಪತ್ರವನ್ನು 
ಪಡೆದು ಸರ್ಕಾರಕ್ಕೆ ಸಲ್ಲಿಸುವುದು ಹಾಗೂ ಕ್ರಮಸಂಖ್ಯೆ: 92 ರಿಂದ 113ರವರೆಗಿನ ಅಭ್ಯರ್ಥಿಗಳು ಮಾತ್ರ 
ಸಂಬಂಧಪಟ್ಟ ಜಿಲ್ಲಾ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಿಂದ ಸಿಂಧುತ್ವ 
ಪ್ರಮಾಣ ಪತ್ರವನ್ನು ಪಡೆದು ಸಲ್ಲಿಸುವುದು. ಒಂದು ವೇಳೆ ಸದರಿ ಪ್ರಮಾಣ ಪತ್ರಗಳನ್ನು ಸಲ್ಲಿಸದಿದ್ದಲ್ಲಿ ನೇಮಕಾತಿ 
ಆದೇಶವನ್ನು ಯಾವುದೇ ಮುನ್ಸೂಚನೆ ನೀಡದೇ ರದ್ದುಗೊಳಿಸಲಾಗುವುದು ಹಾಗೂ ಸದರಿ ಪ್ರಮಾಣ ಪತ್ರಗಳಲ್ಲಿ 

ಪ್ರತಿಕೂಲ ಷರಾ ಏನಾದರೂ ಇದ್ದಲ್ಲಿ ನೇಮಕಾತಿ ಆದೇಶ ತಂತಾನೇ ರದ್ದಾಗುತ್ತದೆ. 
(8) ಅಭ್ಯರ್ಥಿಗಳು ನೇಮಕಾತಿ ಆದೇಶವನ್ನು ಸ್ವೀಕರಿಸಿದ 15 ದಿನಗಳ ಒಳಗಾಗಿ ನೇಮಕಾತಿ ಹೊಂದಿದ ಸ್ಥಳದಲ್ಲಿನ 

ಸಂಬಂಧಪಟ್ಟ ಪಶುಪಾಲನಾ ಮತ್ತು ಪಶವೈದ್ಯ ಸೇವಾ ಇಲಾಖೆಯ ಉಪನಿರ್ದೇಶಕರ ಸಮಕ್ಷಮದಲ್ಲಿ ಕರ್ತವ್ಯಕ್ಕೆ 
ಹಾಜರಾಗತಕ್ಕದ್ದು. 15 ದಿನಗಳ ಒಳಗಾಗಿ ಹಾಜರಾಗದಿದ್ದಲ್ಲಿ ನೇಮಕಾತಿ ಆದೇಶವು ಕರ್ನಾಟಕ ನಾಗರೀಕ ಸೇವಾ 
(ಸಾಮಾನ್ಯ ನೇಮಕಾತಿ) ನಿಯಮಗಳು , 1977ರ ನಿಯಮ 18(3) ರನ್ವಯ ಯಾವುದೇ ಮುನ್ಸೂಚನೆ ಇಲ್ಲದೇ 

ತಂತಾನೇ ರದ್ದಾಗುತ್ತದೆ. 
( 9) ಅಭ್ಯರ್ಥಿಗಳು ಸಂಬಂಧಪಟ್ಟ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಉಪನಿರ್ದೇಶಕರ ಸಮ್ಮುಖದಲ್ಲಿ 

ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ನಿಗದಿತ ಮೌಲ್ಯದ ಛಾಪಾ ಕಾಗದದಲ್ಲಿ ( Document sheet ) 
ಅನುಬಂಧ -2ರಲ್ಲಿ ತಿಳಿಸಿರುವವಂತೆ ವಚನಬದ್ದ ಪ್ರಮಾಣ ಪತ್ರವನ್ನು ಬರೆದುಕೊಡತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಹಾಗೂ ಅವರ ಹೆಸರಿನಲ್ಲಿ, 

ಎಂ . ಪಿ . ನಾಗರಾಜ 

ಪೀಠಾಧಿಕಾರಿ - 2 , 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ, ( ಪಶುಸಂಗೋಪನೆ - ಎ). 

ಅನುಬಂಧ - 1 
ಕಮ ಅಭ್ಯರ್ಥಿಯ ಹೆಸರು ಅಭ್ಯರ್ಥಿಯ ಅಂಚೆ ವಿಳಾಸ 

ನಿಯುಕ್ತಿಗೊಳಿಸಿದ ಸ್ಥಳ 
ಸಂಖ್ಯೆ ಶ್ರೀ / ಶ್ರೀಮತಿ 

3 . 
ಪ್ರದೀಪ್ ಕುಮಾರ್ ಬಿನ್: ಬಂಡಯ್ಯ ಸ್ವಾಮಿ , 

ಪಶುವೈದ್ಯಾಧಿಕಾರಿ , 
ಮೋರ್ಖಾಂಡಿ - ಅಂಚೆ, ಪಶುಆಸ್ಪತ್ರೆ ( ವಿ), ಭಾಲ್ಕಿ , 
ಬಸವಕಲ್ಯಾಣ ತಾಲ್ಲೂಕು, 

ಭಾಲ್ಕಿ ತಾಲ್ಲೂಕು, 
ಬೀದರ್ ಜಿಲ್ಲೆ - 585 327 ಬೀದರ್ ಜಿಲ್ಲೆ. 
ಶ್ರೀಕಾಂತ್‌ . ಎಂ . ಬಿನ್: ಮಲ್ಲಯ್ಯ . ಬಿ. ಎ., 

ಪಶುವೈದ್ಯಾಧಿಕಾರಿ, 
ಗುರುಕೃಪಾ, ತಾಲ್ಲೂಕು ಕಛೇರಿ ಪಶುಚಿಕಿತ್ಸಾಲಯ , 
ಎದುರು, 

ನರಸೀಪುರ, ನೆಲಮಂಗಲ ತಾಲ್ಲೂಕು, 
ಕೊರಟಗೆರೆ , ತುಮಕೂರು ಜಿಲ್ಲೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 
ವಿವೇಕ್ . ಬಿ . ಎಸ್ . ಬಿನ್: ಶಾಂತಪ್ಪ.ಕೆ., 

ಪಶುವೈದ್ಯಾಧಿಕಾರಿ, 
ಬೆಟ್ಟಹಳ್ಳಿ ಗ್ರಾಮ , 

ಪಶುಚಿಕಿತ್ಸಾಲಯ, ಚಿಲ್ಕುಂದ 
ಬೆಟ್ಟಹಳ್ಳಿ - ಅಂಚೆ, 

ಹುಣಸೂರು ತಾಲ್ಲೂಕು, ಮೈಸೂರು 
ಗುಂಡ್ಲುಪೇಟೆ ತಾಲ್ಲೂಕು, 
ಚಾಮರಾಜನಗರ ಜಿಲ್ಲೆ - 571 111 


- 


2 


3 


| 


- 2 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ ಗುರುವಾರ , ಜುಲೈ ೨೩ , ೨೦೦೯ 

೪೨೭ 
- 3 

4 
4 ಯೋಗೀಶಾರಾಧ್ಯ .ಆರ್‌. ಬಿನ್: ರೇವಣ್ಣಯ್ಯ .ಎಸ್., ಪಶುವೈದ್ಯಾಧಿಕಾರಿ, 
ಮಾಕನಹಳ್ಳಿ, 

ಪಶುಚಿಕಿತ್ಸಾಲಯ , 
ಅಂಚೆ - ದೊಡ್ಡಬೋಕಿಕೆರೆ, ಎಮ್ಮೆದೊಡ್ಡಿ, 
ತರೀಕೆರೆ ತಾಲ್ಲೂಕು, 

ಕಡೂರು ತಾಲ್ಲೂಕು, ಚಿಕ್ಕಮಗಳೂರು 
ಚಿಕ್ಕಮಗಳೂರು ಜಿಲ್ಲೆ - 577 547 ಜಿಲ್ಲೆ. 
5 ಮಲ್ಲಿಕಾರ್ಜುನ.ಜಿ. ಬಿನ್ : ಗುರುಮೂರ್ತಿ . ಜಿ ., 

ಪಶುವೈದ್ಯಾಧಿಕಾರಿ , 
ಕ್ಯಾತನಹಳ್ಳಿ, 

ಪಶುಚಿಕಿತ್ಸಾಲಯ 
ಅಂಚೆ - ನಲ್ಕುಂದ, 

ತಾವರೆಕರೆ, 
ದಾವಣಗೆರೆ ತಾಲ್ಲೂಕು, 

ಕುಣಿಗಲ್ ತಾಲ್ಲೂಕು, 
ದಾವಣಗೆರೆ - 577 534 

ತುಮಕೂರು ಜಿಲ್ಲೆ . 
6 ಅಜ್ಜಯ್ಯ . ಜಿ. ಆರ್ . ಬಿನ್: ರುದ್ರೇಶಪ್ಪ . ಜಿ., 

ಪಶುವೈದ್ಯಾಧಿಕಾರಿ, 
ಅಂಚೆ : ತಣಿಗೆರೆ, 

ಪಶುಚಿಕಿತ್ಸಾಲಯ , ಪಾಂಡದಮಟ್ಟಿ, 
ಚನ್ನಗರಿ ತಾಲ್ಲೂಕು, 

ಚನ್ನಗಿರಿ ತಾಲ್ಲೂಕು 
ದಾವಣಗೆರೆ ಜಿಲ್ಲೆ : 577 552 ದಾವಣಗೆರೆ ಜಿಲ್ಲೆ 
7 ದಿವ್ಯಾ . ವಿ. ಕೇರಾಫ್ : ಲತಾ. ಡಿ . ಟಿ ., 

ಪಶುವೈದ್ಯಾಧಿಕಾರಿ, 
ನಂ .11 /3 , 3ನೇ ಎ ಕ್ರಾಸ್ , 

ಸಂಚಾರಿ ಪಶುಚಿಕಿತ್ಸಾಲಯ, 
ಅಣ್ಣೀಪುರಂ ಮುಖ್ಯರಸ್ತೆ, 

ನಂಜನಗೂಡು, 
ಸುಧಾಮನಗರ, 

ನಂಜನಗೂಡು ತಾಲ್ಲೂಕು, 
ಬೆಂಗಳೂರು - 560 027 

ಮೈಸೂರು ಜಿಲ್ಲೆ. 
8 | ರೂಪಾದೇವಿ. ವೈ . ಎಸ್. ಬಿನ್: ಶಾಮಣ್ಣ.ಆರ್‌., 

ಪಶುವೈದ್ಯಾಧಿಕಾರಿ, 
ಆಶ್ರಯ ನಿಲಯ, ಮೇಲಿನ ಅಂತಸ್ತು, ಪಶುಚಿಕಿತ್ಸಾಲಯ , ಹಂಪಸಂದ್ರ, 
ಕೆ. ಎಸ್ . ಆರ್. ಟಿ. ಸಿ . ಡಿಪೋ 

ಗೌರಿಬಿದನೂರು ತಾಲ್ಲೂಕು, 
2ನೇ ಕ್ರಾಸ್, ಚರ್ಚ್ ಎಕ್ಸ್‌ಟೆನ್ಷನ್ , ಚಿಕ್ಕಬಳ್ಳಾಪುರ ಜಿಲ್ಲೆ. 

ಚಿತ್ರದುರ್ಗ : 577 501. 
9 | ರಾಕೇಶ್ ರಾವ್ 

ಬಿನ್: ಹೆಚ್.ರಮೇಶ್ ರಾವ್, ಪಶುವೈದ್ಯಾಧಿಕಾರಿ , 
ಟಿ. ಆರ್‌.ಎಸ್‌. ರಸ್ತೆ, ಬಾಡಿ, ಪಶುಚಿಕಿತ್ಸಾಲಯ, ಕಟ್ಟಿನಮನೆ, 
ಅಂಚೆ : ಕೊಪ್ಪ, 

ನರಸಿಂಹರಾಜಪುರ ತಾಲ್ಲೂಕು, 
ಚಿಕ್ಕಮಗಳೂರು ಜಿಲ್ಲೆ : 577 126 ಚಿಕ್ಕಮಗಳೂರು ಜಿಲ್ಲೆ. 
10 ಗೋಪಾಲ. ಎಂ .ಬ್ಯಾಕೋಡ್ ಬಿನ್: ಎಂ . ಬಿ.ಬ್ಯಾಕೋಡ್, 

ಪಶುವೈದ್ಯಾಧಿಕಾರಿ, 
ಅಂಚೆ ಮತ್ತು ವಾಸ : ಕೆಸರಗೊಪ್ಪ, ಪಶುಚಿಕಿತ್ಸಾಲಯ , 
ಮುಧೋಳ ತಾಲ್ಲೂಕು, 

ಸೈದಾಪುರ , 
ಬಾಗಲಕೋಟೆ ಜಿಲ್ಲೆ - 587 312 ಮುಧೋಳ ತಾಲ್ಲೂಕು, 

ಬಾಗಲಕೋಟೆ ಜಿಲ್ಲೆ. 
ಮೋಹನ್ 

ಬಿನ್: ಮಹಾಲಿಂಗಯ್ಯ .ಕೆ.ಎಸ್., ಪಶುವೈದ್ಯಾಧಿಕಾರಿ , 
ಕುಮಾರ್‌. ಸಿ . ಎಂ . 

ಪಶುಚಿಕಿತ್ಸಾಲಯ , ರಂಗೇನಹಳ್ಳಿ , 
ಅಂಚೆ : ಅಬ್ಬಿನಹೊಳೆ, 

ಹಿರಿಯೂರು ತಾಲ್ಲೂಕು, ಚಿತ್ರದುರ್ಗ 
ಹಿರಿಯೂರು ತಾಲ್ಲೂಕು, 
ಚಿತ್ರದುರ್ಗ ಜಿಲ್ಲೆ : 577 546 


ಚಿಲ್ಲಹಳ್ಳಿ, 


೪೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೩ , ೨೦೦೯ 


ಭಾಗ - ೨ 


ಸೆವರಿನಾ ರಚನಾ 
ಡಿಸೋಜಾ 


ಬಿನ್: ಕ್ರಿಸ್ಟಿನಾ ಡಿಸೋಜಾ, 
ಲಶಗ್ರೀಲಾ, 2ನೇ ಅಡ್ಡರಸ್ತೆ, 
2ನೇ ಮುಖ್ಯರಸ್ತೆ, ಲಕ್ಷ್ಮೀಶನಗರ, 
ಚಿಕ್ಕಮಗಳೂರು. 


ದಿಲೀಪ್.ಎಸ್. ಎಂ . 


ಬಿನ್‌ : ಮೋಹನ್ . ಎಸ್ . ಸಿ ., 
ಅಂಚೆ: ಶಿರಂಗಾಲ, 
ವಯಾ : ಕೂಡಿಗೆ , 
ಸೋಮವಾರಪೇಟೆ ತಾಲ್ಲೂಕು, 
ಕೊಡಗು ಜಿಲ್ಲೆ : 571 232 
ಬಿನ್ : ಕೃಷ್ಣಯ್ಯ , 
ಗೌಡಯ್ಯನ ದೊಡ್ಡಿ, 
ಅಂಚೆ : ಕೈಲಂಚಾ, 
ರಾಮನಗರ ಜಿಲ್ಲೆ. 


ಪಶುವೈದ್ಯಾಧಿಕಾರಿ , 
ಪಶುಚಿಕಿತ್ಸಾಲಯ, 
ಕೆ. ಆರ್.ಪೇಟೆ, 
ಚಿಕ್ಕಮಗಳೂರು ತಾಲ್ಲೂಕು, 
ಚಿಕ್ಕಮಗಳೂರು ಜಿಲ್ಲೆ. 
ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ , 
ಮಲ್ಲಿಪಟ್ಟಣ, 
ಅರಕಲಗೂಡು ತಾಲ್ಲೂಕು, 
ಹಾಸನ ಜಿಲ್ಲೆ. 
ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ, 
ಆರೂಡಿ, 
ದೊಡ್ಡಬಳ್ಳಾಪುರ ತಾಲ್ಲೂಕು 
ಬೆಂಗಳೂರು ( ಗ್ರಾ ) ಜಿಲ್ಲೆ. 
ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ , 
ಮರಿಯಮ್ಮನಹಳ್ಳಿ, 
ಹಗರಿಬೊಮ್ಮನಹಳ್ಳಿ ತಾಲ್ಲೂಕು, ಬಳ್ಳಾರಿ 


14 | ಚೇತನ್ ಕುಮಾರ್. ಜಿ.ಕೆ. 


ಗುರುಪ್ರಸಾದ್ 
ಕುಂಟಮಲ್ಲಪ್ಪನವರ್ 


16 


ಪವಿತ್ರಾ. ಬಿ . ಹೆಚ್ . 


17 | ಹೇಮಣ್ಣ ಗೌಡ.ಕೆ. 


ಬಿನ್: ಕೆ. ಎಂ . ಚಂದಪ್ಪ, 
ಆಂಜನೇಯ ಗುಡಿ ಹತ್ತಿರ , 
ಅಂಚೆ : ಇಟ್ಟಿಗಿ, 
ಹೂವಿನಹಡಗಲಿ ತಾಲ್ಲೂಕು, 
ಬಳ್ಳಾರಿ ಜಿಲ್ಲೆ : 583 220 
ಸಂಖ್ಯೆ: 3779 /3, 8ನೇ ಅಡ್ಡರಸ್ತೆ, 
ಬಿ - ಬ್ಲಾಕ್, ಗಾಯತ್ರಿ ನಗರ, 
ಬೆಂಗಳೂರು : 560 021 
ಬಿನ್ : ಹುಚ್ಚೇಗೌಡ, 
ಶ್ರೀರಂಗ ನಿಲಯ , ಪಿ ಅಂಡ್ ಟಿ 
ಕ್ವಾಟ್ರಸ್ ಹಿಂಭಾಗ, ಶಂಕರಿಪುರಂ, 
ಹಾಸನ ತಾಲ್ಲೂಕು, 
ಹಾಸನ ಜಿಲ್ಲೆ : 577 201 
ಬಿನ್‌: ಶಿವಬಸಪ್ಪಾ. ಆರ್., 
ಮನೆ ನಂ . 289 , 
ವಿದ್ಯಾಶಂಕರ್ ಎನ್. ಜಿ. ಆರ್.( ಸಾತಗಳ್ಳಿ) 
ಮೈಸೂರು ನಗರ : 570 019 | 


ಪಶುವೈದ್ಯಾಧಿಕಾರಿ, 
ಪಶುಆಸ್ಪತ್ರೆ ( ವಿ), 
ಕೊಳ್ಳೇಗಾಲ , ಚಾಮರಾಜನಗರ ಜಿಲ್ಲೆ. 
ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ , 
ದೊಡ್ಡಕಣಗಾಲು, 
ಆಲೂರು ತಾಲ್ಲೂಕು, 
ಹಾಸನ ಜಿಲ್ಲೆ. 
ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ , 
ತಾಂಡವಪುರ, 
ನಂಜನಗೂಡು ತಾಲ್ಲೂಕು, ಮೈಸೂರು 


ರಾಜೇಶ್. ಎಸ್. 


19 


(ಶ್ರೀಧರ್‌. ಬಿ . ಜಿ . 


ಬಿನ್: ಗೋಪಾಲ್‌ರಾವ್. ಡಿ., 
ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು 
ಪಕ್ಕ (ಎಸ್. ಬಿ . ಎಂ .), 
ಚನ್ನರಾಯಪಟ್ಟಣ ತಾಲ್ಲೂಕು, 
ಹಾಸನ ಜಿಲ್ಲೆ : 573 116 


ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ , 
ಕೋಗಳಿ, 
ಹಗರಿಬೊಮ್ಮನಹಳ್ಳಿ ತಾಲ್ಲೂಕು, ಬಳ್ಳಾರಿ 
ಜಿಲ್ಲೆ. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೩ , ೨೦೦೯ 

೪೨೯ 
2 

3 
20 | ರಂಗನಾಥ. ಜಿ . ಜೆ . ಬಿನ್: ಜಯರಾಮಯ್ಯ . ಜಿ.ಎನ್., ಪಶುವೈದ್ಯಾಧಿಕಾರಿ , 
ಗೋಪಿಕುಂಟೆ, 

ಪಶುಚಿಕಿತ್ಸಾಲಯ, 
ಅಂಚೆ : ಬರಗೂರು, 

ಬಾಚಿಗೊಂಡನಹಳ್ಳಿ, 
ಶಿರಾ ತಾಲ್ಲೂಕು, 

ಹಗರಿಬೊಮ್ಮನಹಳ್ಳಿ ತಾಲ್ಲೂಕು, ಬಳ್ಳಾರಿ 
ತುಮಕೂರು ಜಿಲ್ಲೆ 572 113 
ಪ್ರದೀಪ್. ಬಿ . ಎಸ್. ಬಿನ್: ಶೇಖರಪ್ಪ. ಬಿ . ಸಿ., ಶಿಕ್ಷಕರು, ಪಶುವೈದ್ಯಾಧಿಕಾರಿ, 
ಡಿ. ಡಬ್ಲ್ಯೂ . ಸಿ. 268 / ಎ , 

ಪಶುಚಿಕಿತ್ಸಾಲಯ , 
ವಿ. ಐ .ಎಸ್.ಎಲ್. ವಸತಿ ಗೃಹ, ಮಾದೇನಹಳ್ಳಿ, 
ಹುತ್ತಾ ಕಾಲೋನಿ, ಭದ್ರಾವತಿ, ಹೊನ್ನಾಳಿ ತಾಲ್ಲೂಕು, ದಾವಣಗೆರೆ ಜಿಲ್ಲೆ. 

ಶಿವಮೊಗ್ಗ : 577 301 
22 | ಮಹೇಂದ್ರ. ಹೆಚ್. ಎನ್ . ಸಂಖ್ಯೆ : 47, ಮೊದಲನೇ ಮುಖ್ಯರಸ್ತೆ , ಪಶುವೈದ್ಯಾಧಿಕಾರಿ, 

ನೀರುಬಾವಿ ಕೆಂಪಣ್ಣ ಲೇಔಟ್, ಪಶುಚಿಕಿತ್ಸಾಲಯ , 
ಹೆಬ್ಬಾಳ, ಬೆಂಗಳೂರು : 560 024 ಕಸುವಿನಹಳ್ಳಿ, 

ನಂಜನಗೂಡು ತಾಲ್ಲೂಕು, 

ಮೈಸೂರು ಜಿಲ್ಲೆ. 
- 23 | ಸೆಬಾಸ್ಟಿಯನ್‌. ವಿ. ಜೆ . ಬಿನ್: ಜೋಸೆಫ್. ವಿ . ಜೆ., 

ಪಶುವೈದ್ಯಾಧಿಕಾರಿ, 
ವೆತ್ತಂತಾಡತ್ತಿ, 

ಪಶುಚಿಕಿತ್ಸಾಲಯ , 
ಅಂಚೆ : ಜಡಕಲ್, 

ಚಿತ್ತಾಪುರ, 
ಕುಂದಾಪುರ, ಉಡುಪಿ : 576 233 ಚಿತ್ತಾಪುರ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ. 
24 | ಕರೆಪ್ಪ ಗುಡೋದಗಿ ಬಿನ್: ಅವಣ್ಣ ಗುಡೋದಗಿ, 

ಪಶುವೈದ್ಯಾಧಿಕಾರಿ , 
ಅಂಚೆ: ಯಾರಟ್ಟಿ, 

ಪಶುಚಿಕಿತ್ಸಾಲಯ , ಕುಡಚಿ, 
ರಾಯಭಾಗ್ ತಾಲ್ಲೂಕು, 

ರಾಯಭಾಗ ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 
ಬೆಳಗಾವಿ ಜಿಲ್ಲೆ : 591 311 
25 | ಚನ್ನಪಗೌಡ ಬಿರಾದಾರ್ ಅಂಚೆ ಮತ್ತು ವಾಸ : ಪೀರಾಪುರ್, ಪಶುವೈದ್ಯಾಧಿಕಾರಿ, 
ಮುದ್ದೇಬಿಹಾಳ ತಾಲ್ಲೂಕು, 

ಪಶುಚಿಕಿತ್ಸಾಲಯ , ವಂದಾಲ, 
ಬಿಜಾಪುರ ಜಿಲ್ಲೆ : 586 214 ಬಸವನ ಬಾಗೇವಾಡಿ ತಾಲ್ಲೂಕು, 

ಬಿಜಾಪುರ ಜಿಲ್ಲೆ. 
26 | ಇಮಾನ್‌ .ಎನ್‌. ಕೆ . 

ಬಿನ್: ಖಾಜಾ ಹುಸೇನ್.ಎನ್. ಡಿ., ಪಶುವೈದ್ಯಾಧಿಕಾರಿ, 
ಮನೆ ಸಂಖ್ಯೆ: 603, 

ಪಶುಚಿಕಿತ್ಸಾಲಯ , ಭಾನುವಳ್ಳಿ, 
ಎಸ್. ನಿಜಲಿಂಗಪ್ಪ ಲೇಔಟ್, ಹರಿಹರ ತಾಲ್ಲೂಕು, ದಾವಣಗೆರೆ ಜಿಲ್ಲೆ. 
10ನೇ ಕ್ರಾಸ್, 

ದಾವಣಗೆರೆ : 577 004 
27 | ಹರೀಶ್. ಡಿ . ಬಿ . ಬಿನ್‌ : ಬಸವರಾಜಪ್ಪ.ಡಿ., 

ಪಶುವೈದ್ಯಾಧಿಕಾರಿ, 
ಮನೆ ಸಂಖ್ಯೆ: ಇ - 5, 

ಪಶುಚಿಕಿತ್ಸಾಲಯ , 
4ನೇ ಬ್ಲಾಕ್ , ಪೊಲೀಸ್ ವಸತಿಗೃಹ, ಹತ್ತೂರು, 
ಶಿಕಾರಿಪುರ, 

ಹೊನ್ನಾಳಿ ತಾಲ್ಲೂಕು, ದಾವಣಗೆರೆ ಜಿಲ್ಲೆ. 
ಶಿವಮೊಗ್ಗ ಜಿಲ್ಲೆ : 577 427 


d 


೪೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೩ , ೨೦೦೯ 


ಭಾಗ - ೨ 


2 . 


3 . 


28 | ಉಷಾರಾಣಿ. ಜೆ. 


29 


ಮಂಜುನಾಥ್ 


ಬಿನ್: ಜಯರಾಮಯ್ಯ , 
ಟಿ. ಬ್ಯಾಡರಹಳ್ಳಿ, 
ಧರ್ಮಪುರ ಹೋಬಳಿ, 
ಹಿರಿಯೂರು ತಾಲ್ಲೂಕು, 
ಚಿತ್ರದುರ್ಗ ಜಿಲ್ಲೆ : 577 546 
ಬಿನ್ : ಶಿವಾಲ್ಕರ್, 
ವಾಸ ಮತ್ತು ಅಂಚೆ : ಹಳ್ಳಿ, 
ಬಸವಕಲ್ಯಾಣ ತಾಲ್ಲೂಕು, 
ಬೀದರ್ ಜಿಲ್ಲೆ : 585 419 
ಬಿನ್ : ಕೆ.ಎಸ್. ಗರವಾಡ್ ಹಿರೇಮರ್, 
ನವನಗರ್, ಗಜೇಂದ್ರಗಡ, 
ರೋಣ ತಾಲ್ಲೂಕು, 
ಗದಗ್ ಜಿಲ್ಲೆ : 582 114 


ಪಶುವೈದ್ಯಾಧಿಕಾರಿ , 
ಸಂಚಾರಿ ಪಶುಚಿಕಿತ್ಸಾಲಯ , 
ಮಾಗಡಿ, 
ಮಾಗಡಿ ತಾಲ್ಲೂಕು, 
ರಾಮನಗರ ಜಿಲ್ಲೆ. 
ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ , 
ಮುಚ್ಚಳಂ , 
ಬಸವಕಲ್ಯಾಣ ತಾಲ್ಲೂಕು, ಬೀದರ ಜಿಲ್ಲೆ. 
ಪಶುವೈದ್ಯಾಧಿಕಾರಿ , 
ಪಶುಚಿಕಿತ್ಸಾಲಯ , 
ಬಸವಣ್ಣ ಕ್ಯಾಂಪ್, 
ಗಂಗಾವತಿ ತಾಲ್ಲೂಕು, 
ಕೊಪ್ಪಳ ಜಿಲ್ಲೆ 
ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ , ಕುಂಸಿ , 
ಗುಲ್ಬರ್ಗಾ ತಾಲ್ಲೂಕು, 
ಗುಲ್ಬರ್ಗಾ ಜಿಲ್ಲೆ. 


30 


| 


ವಿನೋದ್ 
ಕುಮಾರ್. ಜಿ . 


31 ರುದ್ರೇಶ್. ಎಸ್. ಘಾಳಿ | ಬಿನ್‌: ಎಸ್. ಪಿ . ಘಾಳಿ, 

ಇಳಕಲ್ ವಿಜಯಮಹಾಂತೇಶ ಮಠದ 
ಹತ್ತಿರ , ಅಂಚೆ : ಇಳಕಲ್, 
ಹುನಗುಂದ ತಾಲ್ಲೂಕು, 

ಬಾಗಲಕೋಟೆ ಜಿಲ್ಲೆ : 587 125 
32 | ರವಿಚಂದ್ರ. ಬಿ . ವಿ . ಬಿನ್: ವೇದಮೂರ್ತಿ.ಎಸ್‌. ಎಂ ., 

ಶ್ರೀ ಬಸವೇಶ್ವರ ಕೃಪಾ, 
ನೀರಿನ ಟ್ಯಾಂಕ್ ಹತ್ತಿರ, 
ಕೇಶವಾಪುರ ಲೇಔಟ್ , ಭದ್ರಾವತಿ, 

ಶಿವಮೊಗ್ಗ ಜಿಲ್ಲೆ : 577 301 
33 | ಧರಣೇಶ. ಎನ್. ಕೆ . ಬಿನ್ : ಕೃಷ್ಣಗೌಡ, 

ನರಸಿನಕುಪ್ಪೆ ಗ್ರಾಮ , 
ಅಂಚೆ: ಹುಲ್ಲಂಗಳ , 
ಅರಕಲಗೂಡು ತಾಲ್ಲೂಕು, 

ಹಾಸನ ಜಿಲ್ಲೆ : 572 102 
34 | ಸತೀಶ. ಕೆ . ಬಿ . ಬಿನ್: ಕೆ. ಹೆಚ್. ಮರಿಬೆಟ್ಟಯ್ಯ , 

ಅಶ್ವಿನಿ ನಿಲಯ , 
ಹೇಮಾವತಿ ಎಕ್‌ಟೆನ್ಷನ್ , 
ಬನಶಂಕರಿ 2ನೇ ಹಂತ, 

ತುಮಕೂರು. 
35 ವಿನಯ 

ಬಿನ್: ಸಿದ್ದೇಶ್ವರಪ್ಪ.ಎಸ್., 
ಕುಮಾರ್. ಎಸ್ . ಉಜ್ಜಿನೇಶ್ವರ ಕೃಪಾ, 

ಹಳೇ ಡೆಕ್ಕನ್ ಶಾಲೆ ಹತ್ತಿರ, 
ವಿನೋಬಾ ನಗರ , 2ನೇ ಹಂತ, 
ಶಿವಮೊಗ್ಗ : 577 204 


ಪಶುವೈದ್ಯಾಧಿಕಾರಿ , 
ಪಶುಚಿಕಿತ್ಸಾಲಯ , 
ವಡಗೇರ, 
ಜೇವರ್ಗಿ ತಾಲ್ಲೂಕು, 
ಗುಲ್ಬರ್ಗಾ ಜಿಲ್ಲೆ. 
ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ , 
ಹೆಡತಲೆ , 
ನಂಜನಗೂಡು ತಾಲ್ಲೂಕು, 
ಮೈಸೂರು ಜಿಲ್ಲೆ. 
ಪಶುವೈದ್ಯಾಧಿಕಾರಿ, 
ಪಶುಆಸ್ಪತ್ರೆ ( ವಿ), 
ಹೊನ್ನಾವರ, 
ಹೊನ್ನಾವರ ತಾಲ್ಲೂಕು, ಉತ್ತರ ಕನ್ನಡ 
ಜಿಲ್ಲೆ. 
ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ , 
ಕುಂಕೋವ, 
ಹೊನ್ನಾಳಿ ತಾಲ್ಲೂಕು, 
ದಾವಣಗೆರೆ ಜಿಲ್ಲೆ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ ಗುರುವಾರ , ಜುಲೈ ೨೩ , ೨೦೦೯ 


೪೩೧ 


36 


| 


ಪ್ರಶಾಂತ್‌ . ಬಿ . 


ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ ( ಸಂ ), 
ಪಶುಆಸ್ಪತ್ರೆ, ಲಕ್ಕವಳ್ಳಿ, 
ತರೀಕೆರೆ ತಾಲ್ಲೂಕು, ಚಿಕ್ಕಮಗಳೂರು 


37 


ಸುನೀಲ್ ಕುಮಾರ್ 
ಪಾಟೀಲ್ 


38 | ವಿಶ್ವನಾಥ್.ಎಸ್. 


ಬಿನ್‌ : ಬಸವರಾಜಪ್ಪ. ಎಂ ., 
ಮನೆ ನಂ : ಐ. ಡಿ . ಕೆ - 119 / ಬಿ , 
ಗಣೇಶ ಕಾಲೋನಿ, 
ಭದ್ರಾವತಿ ತಾಲ್ಲೂಕು, 
ಶಿವಮೊಗ್ಗ ಜಿಲ್ಲೆ : 577 201 
ಬಿನ್‌: ಬಸವರಾಜ್ ಪಾಟೀಲ್, 
ಶಿಕ್ಷಕರ ಕಾಲೋನಿ, 
ಕಿನ್ನಾಳ್ ರಸ್ತೆ , 
ಕೊಪ್ಪಳ : 583 231 
ಬಿನ್ : ಶ್ರೀರಾಮಯ್ಯ . ಟಿ. ಬಿ., 
ತೇರನಹಳ್ಳಿ ಗ್ರಾಮ , 
ಅಂಚೆ: ವೆಲಗಲಬುರೆ, 
ಶ್ರೀನಿವಾಸಪುರ ತಾಲ್ಲೂಕು, 
ಕೋಲಾರ ಜಿಲ್ಲೆ - 563 126 
ಬಿನ್: ಲೇಟ್. ಮುನಿಸ್ವಾಮಿ .ಕೆ. ವಿ., 
ಭೈರಪಳ್ಳಿ ಗ್ರಾಮ , 
ಅಂಚೆ: ಶ್ರೀನಿವಾಸಪುರ, 
ಶ್ರೀನಿವಾಸಪುರ ತಾಲ್ಲೂಕು, 
ಕೋಲಾರ ಜಿಲ್ಲೆ : 563 135 


ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ ( ವಿ), 
ಗಂಗಾವತಿ, 
ಗಂಗಾವತಿ ತಾಲ್ಲೂಕು, ಕೊಪ್ಪಳ ಜಿಲ್ಲೆ. 
ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ , 
ಪಾತಪಲ್ಲಿ , 
ಶ್ರೀನಿವಾಸಪುರ ತಾಲ್ಲೂಕು, ಕೋಲಾರ 
ಜಿಲ್ಲೆ. 
ಪಶುವೈದಾಧಿಕಾರಿ ( ವಿ), 
ಪಶುಆಸ್ಪತ್ರೆ, ಚನ್ನಪಟ್ಟಣ, 
ಚನ್ನಪಟ್ಟಣ ತಾಲ್ಲೂಕು, 
ರಾಮನಗರ ಜಿಲ್ಲೆ. 


39 | ಮೈತ್ರೇಯಿ. ಬಿ. ಎಂ . 


ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ , ಕಲ್ಕಲಾ, 
ರಾಯಚೂರು ತಾಲ್ಲೂಕು, 
ರಾಯಚೂರು ಜಿಲ್ಲೆ. 


ಪಶುವೈದಾಧಿಕಾರಿ, 
ಪಶುಚಿಕಿತ್ಸಾಲಯ , ಬೈಯ್ಯಾಪುರ, 
ಲಿಂಗಸೂಗೂರು ತಾಲ್ಲೂಕು, 
ರಾಯಚೂರು ಜಿಲ್ಲೆ. 


40 | ಸಂತೋಷ್ಕುಮಾರ್ ಬಿನ್: ನಾಗಶೆಟ್ಟಿ, 

ಕೋಲಾರ್ ಕಿರಾಣ ವ್ಯಾಪಾರಿ, 
ಬಾಲಾಜಿ ದೇವಸ್ಥಾನದ ಹತ್ತಿರ, 
ಹುಮನಾಬಾದ್, 

ಬೀದರ್ ಜಿಲ್ಲೆ : 585 330 
- 41 ನಂಜುಂಡಪ್ಪ.ಕೆ. ಬಿನ್: ಕೆಂಪಶಾಣಯ್ಯ , 

ಕಲ್ಲೂಪಾಳ್ಯ , 
ಅಂಚೆ: ತರೇಡಕುಪ್ಪೆ, 
ಕೊತ್ತಗೆರೆ ಹೋಬಳಿ, 

ಕುಣಿಗಲ್ ತಾಲ್ಲೂಕು, ತುಮಕೂರು ಜಿಲ್ಲೆ. 
42 | ಈಶ್ವರ ಉಳ್ಳಾಗಡ್ಡಿ ಬಿನ್ : ಅಳ್ಳಪ್ಪ.ಸಿ.ಉಳ್ಳಾಗಡ್ಡಿ, 

ವಾಸ ಮತ್ತು ಅಂಚೆ : ಯಬ್ರಟ್ಟಿ, 
ರಾಯಭಾಗ್ ತಾಲ್ಲೂಕು, 

ಬೆಳಗಾವಿ ಜಿಲ್ಲೆ : 591 220 
| ಸುದರ್ಶನ್.ಎಸ್. ಬಿನ್ : ಲೇಟ್. ಸಿಗ್ಗಿರಿಯಪ್ಪ, 

ನಿವೃತ್ತ ಮುಖ್ಯೋಪಾಧ್ಯಯರು, 
ವಾಸ ಮತ್ತು ಅಂಚೆ: ಅರಸೀಕರೆ , 
ಪಾವಗಡ ತಾಲ್ಲೂಕು, 
ತುಮಕೂರು ಜಿಲ್ಲೆ : 572 116 


43 


| 


ಪಶುವೈದಾಧಿಕಾರಿ, 
ಪಶುಚಿಕಿತ್ಸಾಲಯ , ಕಲಮೂಡ, 
ಗುಲ್ಬರ್ಗಾ ತಾಲ್ಲೂಕು, 
ಗುಲ್ಬರ್ಗಾ ಜಿಲ್ಲೆ. 
ಪಶುವೈದಾಧಿಕಾರಿ, 
ಪಶುಚಿಕಿತ್ಸಾಲಯ , 
ಗೊಂದಿಹಳ್ಳಿ, 
ಮಧುಗಿರಿ ತಾಲ್ಲೂಕು, 
ತುಮಕೂರು ಜಿಲ್ಲೆ . 


2 . 


45 


| 


47 


೪೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೩ , ೨೦೦೯ 

ಭಾಗ - ೨ 

3 
44 | ಸಂಜೀವ್ ಗವಿಮರ್ ಬಿನ್: ಜಿ. ಎಸ್ . ಗವಿಮರ್, 

ಪಶುವೈದಾಧಿಕಾರಿ , 
ಸಂಖ್ಯೆ: 238 /ಸಿ / 1, 

ಪಶುಚಿಕಿತ್ಸಾಲಯ, 
ಪಿ ಅಂಡ್ ಟಿ ವಸತಿಗೃಹದ ಹಿಂಭಾಗ, ಕಣಗಿನಹಾಳ, 
ವಿವೇಕಾನಂದ ನಗರ , 

ಗದಗ್ ತಾಲ್ಲೂಕು, 
ಗದಗ : 582 101 

ಗದಗ್ ಜಿಲ್ಲೆ. 
ವಿಜಯಕುಮಾರ್‌ ಬಿನ್ : ಮುಕುಂದರಾವ್, 

ಪಶುವೈದಾಧಿಕಾರಿ , 
ವಾಸ ಮತ್ತು ಅಂಚೆ: ಹಜನಾಳ್ , ಪಶುಚಿಕಿತ್ಸಾಲಯ , 
ಭಾಲ್ಕಿ ತಾಲ್ಲೂಕು, 

ಭಾತಂಬ್ರ, 
ಬೀದರ್ ಜಿಲ್ಲೆ : 585 413 ಭಾಲ್ಕಿ ತಾಲ್ಲೂಕು 

ಬೀದರ್ ಜಿಲ್ಲೆ. 
46 | ರಮೇಶ್. ಡಿ . ಬಿನ್: ದೊರೆಸ್ವಾಮಿ , 

ಪಶುವೈದ್ಯಾಧಿಕಾರಿ, 
ಕೇರಾಫ್: ರಾಜೇಗೌಡ, 

ಪಶುಚಿಕಿತ್ಸಾಲಯ , 
ಸರ್ಕಾರಿ ಆಸ್ಪತ್ರೆ, ಮುಂಭಾಗ, ಬಿ . ಎಂ .ಸೂಗೂರು, 
ಅಂಚೆ : ಭಾರತೀನಗರ, 

ಶಿರಗುಪ್ಪ ತಾಲ್ಲೂಕು, 
ಮದ್ದೂರು ತಾಲ್ಲೂಕು, 

ಬಳ್ಳಾರಿ ಜಿಲ್ಲೆ. 
ಮಂಡ್ಯ ಜಿಲ್ಲೆ : 571 422 
ಪ್ರಶಾಂತ. ಎಂ . ಕೆ. ಬಿನ್: ಕುಮಾರಸ್ವಾಮಿ. ಎಂ ., 

ಪಶುವೈದ್ಯಾಧಿಕಾರಿ , 
ಕೃಷಿಕ, ಮಲ್ಲಿದೇವಿಹಳ್ಳಿ, 

ಪಶುಚಿಕಿತ್ಸಾಲಯ , ನಗರ, 
ಕಡೂರು ತಾಲ್ಲೂಕು, 

ಹೊಸನಗರ ತಾಲ್ಲೂಕು, 
ಚಿಕ್ಕಮಗಳೂರು ಜಿಲ್ಲೆ : 577 548 

ಶಿವಮೊಗ್ಗ ಜಿಲ್ಲೆ. 
48 ಶಶಿಧರ. ಎಂ . ಪಿ . ಬಿನ್: ಪುಟ್ಟಯ್ಯ . ಎಂ .ಪಿ., 

ಪಶುವೈದ್ಯಾಧಿಕಾರಿ , 
ಮಲೇನಹಳ್ಳಿ, 

ಪಶುಚಿಕಿತ್ಸಾಲಯ 
ಅಂಚೆ: ಸೋಲ್ಲಾಪುರ, 

ಹೊನ್ನವಳ್ಳಿ , 
ತರೀಕೆರೆ ತಾಲ್ಲೂಕು, 

ತಿಪಟೂರು ತಾಲ್ಲೂಕು, 
ಚಿಕ್ಕಮಗಳೂರು ಜಿಲ್ಲೆ : 577 550 ತುಮಕೂರು ಜಿಲ್ಲೆ. 
ಶಂಕರ್ . ಬಿ . ಪಿ . ಬಿನ್ : ಜೆ. ಪುಟ್ಟಸ್ವಾಮಿ , 

ಪಶುವೈದ್ಯಾಧಿಕಾರಿ, 
ಬ್ಯಾಡರಹಳ್ಳಿ, 

ಪಶುಚಿಕಿತ್ಸಾಲಯ , 
ಮದ್ದೂರು ತಾಲ್ಲೂಕು, 

ಮುರಗೋಡು, 
ಮಂಡ್ಯ ಜಿಲ್ಲೆ : 571 433. ಸವದತ್ತಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 
50 | ನವೀನ್‌ಕುಮಾರ್‌. ಜಿ . ಟಿ . ಬಿನ್‌ : ತಿಪ್ಪೇರುದ್ರಪ್ಪ.ಹೆಚ್., ಪಶುವೈದ್ಯಾಧಿಕಾರಿ, 

ಜೆ. ಇ ( ಇಎಲ್‌ಇ), ಜಿ. ಟಿ. ನೆಸ್ಟ್, ಪಶುಚಿಕಿತ್ಸಾಲಯ , 
91/86 - 276, 

ಕುಂದೂರು, 
ವಾಸವಿ ದೇವಸ್ಥಾನದ ರಸ್ತೆ , ಹೊನ್ನಾಳಿ ತಾಲ್ಲೂಕು, ದಾವಣಗೆರೆ ಜಿಲ್ಲೆ. 
ಡಿ. ಸಿ. ಎಂ . ಟೌನ್‌ಷಿಪ್, ದಾವಣಗೆರೆ : 

577 001 
51 | ವಿನಯ್‌ಕುಮಾರ್‌. ವೈ .ಎಲ್. ಬಿನ್: ಲಕ್ಷ್ಮಣರಾವ್ ಯಂಕೇನ್, ಪಶುವೈದ್ಯಾಧಿಕಾರಿ, 
ಅಂಚೆ: ಕೋಡ್ಕಣಿ, 

ಪಶುಚಿಕಿತ್ಸಾಲಯ , 
ಸೊರಬ ತಾಲ್ಲೂಕು, 

ಕೂಡ್ಡಾಪುರ , 
ಶಿವಮೊಗ್ಗ ಜಿಲ್ಲೆ : 577 429 ನಂಜನಗೂಡು ತಾಲ್ಲೂಕು ಮೈಸೂರು 

ಜಿಲ್ಲೆ 


49 


| 


೪ 


ಣ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೩ , ೨೦೦೯ 

೪೩೩ 
- 2 
52 ಟೋಕಪ್ಪ ಕೆ. ಜಿ. ಬಿನ್: ಜ್ಞಾನಪ್ಪ, 

ಪಶುವೈದ್ಯಾಧಿಕಾರಿ , 
ಕಪ್ಪಗಳಲೆ ಗ್ರಾಮ , 

ಪಶುಚಿಕಿತ್ಸಾಲಯ, 
ಅಂಚೆ: ಹಲಗಳಲೆ, 

ತೊಗರ್ಸಿ , 
ಸೊರಬ ತಾಲ್ಲೂಕು, 

ಶಿಕಾರಿಪುರ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. 
ಶಿವಮೊಗ್ಗ ಜಿಲ್ಲೆ : 577 429 
53 ಪ್ರವೀಣ್ ಮರಗಳಿ ಬಿನ್‌: ಎಸ್. ಡಿ. ಮಂಗಾವತಿ, ಪಶುವೈದ್ಯಾಧಿಕಾರಿ , 
ಹಳೇ ಹೈಸ್ಕೂಲ್ ರಸ್ತೆ, 

ಪಶುಚಿಕಿತ್ಸಾಲಯ , 
ಯಮಕನಮರಡಿ, 

ಪರಕನಹಟ್ಟಿ, 
ಹುಕ್ಕೇರಿ ತಾಲ್ಲೂಕು, 

ಹುಕ್ಕೇರಿ ತಾಲ್ಲೂಕು ಬೆಳಗಾವಿ ಜಿಲ್ಲೆ 
ಬೆಳಗಾವಿ ಜಿಲ್ಲೆ : 591 245 
54 | ನವೀನ್‌ಚಂದ್ರ. ಎಂ .ಎಲ್. | ಬಿನ್: ಎಂ .ಕೆ. ಲಕ್ಷ್ಮೀನಾರಾಯಣಪ್ಪ, ಪಶುವೈದ್ಯಾಧಿಕಾರಿ, 

ಅಂಚೆ ಮತ್ತು ವಾಸ : ಮೇಲೂರು ಪಶುಚಿಕಿತ್ಸಾಲಯ , 
ಗ್ರಾಮ , ಶಿಡ್ಲಘಟ್ಟ ತಾಲ್ಲೂಕು, ತುಮ್ಮನಹಳ್ಳಿ, 
ಚಿಕ್ಕಬಳ್ಳಾಪುರ ಜಿಲ್ಲೆ : 562 102 ಶಿಡ್ಲಘಟ್ಟ ತಾಲ್ಲೂಕು 

ಚಿಕ್ಕಬಳ್ಳಾಪುರ ಜಿಲ್ಲೆ 
55 | ಕೃಷ್ಣಪ್ಪ ಬಳಗನೂರು ಕೇರಾಫ್: ಎಲ್. ಕೆ. ಬಳಗನೂರು, ಪಶುವೈದ್ಯಾಧಿಕಾರಿ, 
ಅನೂಷಾ ನಿವಾಸ, 

ಪಶುಚಿಕಿತ್ಸಾಲಯ , 
ಭಕ್ಷೀ ಪ್ಲಾಟ್, 

ನರೋಣ, 
ಮುಧೋಳ: 587 313 

ಆಳಂದ ತಾಲ್ಲೂಕು, 

ಗುಲ್ಬರ್ಗಾ ಜಿಲ್ಲೆ . 
56 ಪ್ರಮೋದ ಎಲ್ಲಪ್ಪ ಬಿನ್: ಯಲ್ಲಪ್ಪ.ಎಲ್.ತಳವಾರ್ , ಪಶುವೈದ್ಯಾಧಿಕಾರಿ, 
ತಳವಾರ್ 

ಸಿದ್ದೇಶ್ವರ ದೇವಸ್ಥಾನದ ಹತ್ತಿರ , ಪಶುಚಿಕಿತ್ಸಾಲಯ , 
ಕೆ. ಇ. ಬಿ . ರಸ್ತೆ, 

ಹುಲಗಬಾಳಿ, 
ವಾಸ ಮತ್ತು ಅಂಚೆ: ರಾಯಭಾಗ್, ಅಥಣಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ . 

ಬೆಳಗಾವಿ ಜಿಲ್ಲೆ : 591 317 
| 57 | ರಾಜೇಶ್ವರಿ . ಎಂ . ಯು . ಬಿನ್: ಉಮಾಕಾಂತ, 

ಪಶುವೈದ್ಯಾಧಿಕಾರಿ , 
ಅಂಬಾ ಭವಾನಿ ಟಾಕೀಸ್ ಎದುರು, ಪಶುಚಿಕಿತ್ಸಾಲಯ , 
ಸುಲ್ತಾನ್ ರಸ್ತೆ, ಮಳವಳ್ಳಿ , 

ರಾವಣಿ, 
ಮಂಡ್ಯ ಜಿಲ್ಲೆ: 571 430 

ಮಳವಳ್ಳಿ ತಾಲ್ಲೂಕು, ಮಂಡ್ಯ ಜಿಲ್ಲೆ 
59 | ಲೋಹಿತ್. ಟಿ . ಎಸ್ . ಬಿನ್: ಶಂಕರಪ್ಪ. ಟಿ. ಟಿ., 

ಪಶುವೈದ್ಯಾಧಿಕಾರಿ, 
ಟೈಲರ್, 

ಪಶುಚಿಕಿತ್ಸಾಲಯ , 
ಕನಮನಹಟಿ, 

ಗುಪ್ತಲಗೆರೆ, 
ರಾಮ ದೇವಸ್ಥಾನ ರಸ್ತೆ, 

ದೊಡ್ಡಬಳ್ಳಾಪುರ ತಾಲ್ಲೂಕು 
ತರೀಕೆರೆ ತಾಲ್ಲೂಕು : 577 228 ಬೆಂಗಳೂರು ( ಗ್ರಾ ) ಜಿಲ್ಲೆ. 
60 | ಶರತ್‌ರಾಜ್ . ಜೆ . ಬಿನ್: ಜಯರಾಜ , 

ಪಶುವೈದ್ಯಾಧಿಕಾರಿ, 
ಕಲ್ಪತರು ನಿಲಯ , 

ಪಶುಚಿಕಿತ್ಸಾಲಯ , 
ಮಿಲ್ಕ್ ಡೈರಿ ಹತ್ತಿರ, 

ಬ್ರಹ್ಮದೇವರಹಳ್ಳಿ ನಾಗಮಂಗಲ 
ಮೈಲಾರಪ್ಪ ರಸ್ತೆ , 

ತಾಲ್ಲೂಕು, ಮಂಡ್ಯ ಜಿಲ್ಲೆ. 
ಟಿ. ಬಿ. ಎಕ್ಸ್ಟೆನ್‌ಷನ್, 
ನಾಗಮಂಗಲ ತಾಲ್ಲೂಕು, ಮಂಡ್ಯ ಜಿಲ್ಲೆ 


೪೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೩ , ೨೦೦೯ 


ಭಾಗ - ೨ 


- 2 


ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ , 
ಮಾಚಗೊಂಡನಹಳ್ಳಿ, ಚಿಕ್ಕಮಗಳೂರು 
ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ, 
ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ , 
ಮದಲೂರು, 
ಶಿರಾ ತಾಲ್ಲೂಕು, 
ತುಮಕೂರು ಜಿಲ್ಲೆ 


ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ, 
ಗುಡಗೂರ, 
ರಾಣೆಬೆನ್ನೂರ ತಾಲ್ಲೂಕು, ಹಾವೇರಿ 


ಮಧು. ಎನ್. ಟಿ., ಬಿನ್‌: ತಿಮ್ಮೇಗೌಡ, 

ಅಂಚೆ ಮತ್ತು ವಾಸ: ನಾಗರಾಳು, 
ಕಡೂರು ತಾಲ್ಲೂಕು, 

ಚಿಕ್ಕಮಗಳೂರು ಜಿಲ್ಲೆ : 577 175 
| ಉಮೇಶ್‌ಯಾದವ್‌ . ಎಂ . ಕೇರಾಫ್: ಈರಣ್ಣ.ಕೆ.ಎಸ್., 

ರಸಾಯನಶಾಸ್ತ್ರ ಉಪನ್ಯಾಸಕರು, 
ಗೋಕುಲ ಎಕ್ಸಟೆನ್ಷನ್ , 
ಸರ್ಕಾರಿ ಕಾಲೇಜು ಹತ್ತಿರ, 
ಕೊರಟಗೆರೆ, 

ತುಮಕೂರು ಜಿಲ್ಲೆ : 572 129 
63 | ರವಿ. ಡಿ. ದಾಸರ ಕೇರಾಫ್: ಆರ್. ಎಂ .ಕನವಳ್ಳಿ, 

ಮಾರುತಿ ನಗರ, 
ಮೊದಲನೇ ಮೇನ್ ಕ್ರಾಸ್ , 
ಚೋಲ್‌ಮಾಲ್ಲಿ, 
ರಾಣೇಬೆನ್ನೂರು, 

ಹಾವೇರಿ ಜಿಲ್ಲೆ : 581 115 
64 ರಶ್ಮಿ.ಎಲ್. 

ಕೇರಾಫ್: ವಿ.ಶಿವರಾಜು, 
ಸಂಖ್ಯೆ: 1413 , 2ನೇ ಮುಖ್ಯರಸ್ತೆ , 
ಹೌಸಿಂಗ್ ಬೋರ್ಡ್ ಕಾಲೋನಿ, 
ಮಳವಳ್ಳಿ, 

ಮಂಡ್ಯ ಜಿಲ್ಲೆ : 571 430 
65 | ರಾಜೇಸಾಬ್ . ಡಿ . ಯರಗುಪ್ಪಿ ಬಿನ್ : ಧವಳ್‌ಸಾಬ್ . ಆರ್. ಯರಗುಪ್ಪಿ 

ಅಂಚೆ ಮತ್ತು ಗ್ರಾಮ : ಬ್ಯಾಹಟ್ಟಿ, 
ಹುಬ್ಬಳ್ಳಿ ತಾಲ್ಲೂಕು, 

ಧಾರವಾಡ ಜಿಲ್ಲೆ : 581 124 
ಚಂದ್ರಶೇಖರ. ಎನ್ . ಬಿನ್: ಪದ್ಮಾವತಮ್ಮ , 

ಎ . ಡಿ. ಕಾಲೋನಿ, 
2ನೇ ಬ್ಲಾಕ್ , ಪಿ.ಡಬ್ಲೂ . ಡಿ . ರಸ್ತೆ , 
ಬಾಗೇಪಲ್ಲಿ ತಾಲ್ಲೂಕು, 

ಚಿಕ್ಕಬಳ್ಳಾಪುರ ಜಿಲ್ಲೆ : 561 207 
67 | ರಮೇಶ್ 

ಬಿನ್: ಎನ್. ಹೆಚ್.ದೊಡ್ಡಮನಿ, 
ಮನೆ ಸಂಖ್ಯೆ: ಎಲ್‌ಐಜಿ - 16 , 
ಕೆ.ಹೆಚ್. ಬಿ . ಕಾಲೋನಿ, 
ಬಸವೇಶ್ವರನಗರ , ಜೇವರ್ಗಿ , 

ಗುಲ್ಬರ್ಗಾ ಜಿಲ್ಲೆ : 585 310 
ಮಹಮ್ಮದ್ ಸಕಾವತ್ ಮನೆ ಸಂಖ್ಯೆ : 7- 997/3, 
ಹುಸೇನ್ 

ಕೇರಾಫ್ : ಮಹಾಬ್ ಭಾಗ್‌ಬಾನ್, 
ನಯಾ ಮೊಹಲ್ಲಾ, ಮಿಜಗೋರಿ, 
ಅಂಚೆ ಮತ್ತು ತಾಲ್ಲೂಕು: ಗುಲ್ಬರ್ಗಾ 
585 104 


ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ , 
ವೆಂಕಟಯ್ಯನ ಛತ್ರ, 
ಚಾಮರಾಜನಗರ ತಾಲ್ಲೂಕು 
ಚಾಮರಾಜನಗರ ಜಿಲ್ಲೆ . 
ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ 
ಅರಳೀಕಟ್ಟೆ, 
ಹುಬ್ಬಳ್ಳಿ ತಾಲ್ಲೂಕು, ಧಾರವಾಡ ಜಿಲ್ಲೆ. 
ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ , ಅಲ್ಲೀಪುರ, 
ಗೌರಿಬಿದನೂರು ತಾಲ್ಲೂಕು, 
ಚಿಕ್ಕಬಳ್ಳಾಪುರ ಜಿಲ್ಲೆ. 


ಪಶುವೈದ್ಯಾಧಿಕಾರಿ , 
ಪಶುಚಿಕಿತ್ಸಾಲಯ , 
ಕಣ್ಣೂರು, 
ಗುಲ್ಬರ್ಗಾ ತಾಲ್ಲೂಕು ಗುಲ್ಬರ್ಗಾ ಜಿಲ್ಲೆ 


68 


ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ , 
ಧಮ್ರರ, 
ಗುಲ್ಬರ್ಗಾ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ ಗುರುವಾರ , ಜುಲೈ ೨೩ , ೨೦೦೯ 


1 


| 2 | 


ಪಶುವೈದ್ಯಾಧಿಕಾರಿ , 
ಪಶುಚಿಕಿತ್ಸಾಲಯ , 
ಹೀರೆಶೆಲ್ಲಿಕೇರಿ, ಬಾಗಲಕೋಟೆ 
ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ . 
ಪಶುವೈದ್ಯಾಧಿಕಾರಿ, 
ಸಂಚಾರಿ ಪಶುಚಿಕಿತ್ಸಾಲಯ , 
ಚಳ್ಳಕೆರೆ, 
ಚಳ್ಳಕೆರೆ ತಾಲ್ಲೂಕು ಚಿತ್ರದುರ್ಗ ಜಿಲ್ಲೆ. 


71 


69 | ಬಸವರಾಜ್ ಇನಾಂದಾರ್ | ಬಿನ್: ಕಲ್ಲೇಶಿ ಇನಾಂದಾರ್, 

ರಜಪೂತ್ ಗಲ್ಲಿ, 
ಅಂಚೆ: ತಾಳಿಕೋಟೆ, 

ಬಿಜಾಪುರ ಜಿಲ್ಲೆ : 586 214 
70 ರಾಜಣ್ಣ. ಆರ್‌. ಬಿನ್: ರಂಗಪ್ಪ. ಜಿ ., 

ಕೇರಾಫ್. ತಿಪ್ಪೇಸ್ವಾಮಿ . ಟಿ., 
ವನಶ್ರೀ ನಿಲಯ , 
ರವೀಂದ್ರ ಕಾಲೇಜು ಹತ್ತಿರ, 
ಟಿ . ಆರ್. ನಗರ , 
ಚಳ್ಳಕೆರೆ ತಾಲ್ಲೂಕು, 

ಚಿತ್ರದುರ್ಗ ಜಿಲ್ಲೆ : 577 522 
ರಾಕೇಶ್. ಟಿ. ಜೆ. 

ಬಿನ್ : ಜಯಪ್ರಕಾಶ್. ಟಿ . ಓ ., 
ಅಂಚೆ: ಮಲ್ಲಾಡಿಹಳ್ಳಿ, 
ಹೊಳಲ್ಕೆರೆ ತಾಲ್ಲೂಕು, 

ಚಿತ್ರದುರ್ಗ ಜಿಲ್ಲೆ: 577 531 . 
72 ಸರ್‌ಫಾಜ್ ಅಹಮದ್ ಬಿನ್: ವಕೀಲ್ ಅಹಮದ್ 

ಇನಾಂದಾರ್, ನಿಸಾರ್ ಮೊಹಲ್ಲಾ, 
ಮುಖ್ಯರಸ್ತೆ , 

ಬಿಜಾಪುರ : 586 101 
73 ಶಶಿಧರ ಸೊಪ್ಪಿಮಠ ಬಿನ್ : ಶಾಂತವೀರಯ್ಯ ಸೊಪ್ಪಿಮಠ 

ಹ್ಯಾತಿ, 
ಅಂಚೆ: ಮುದ್ದಬಳ್ಳಿ, 
ಕೊಪ್ಪಳ ತಾಲ್ಲೂಕು ಮತ್ತು ಜಿಲ್ಲೆ 

( 583 231 . 
| 14 | ಮಂಜುನಾಥ. ಜಿ . ಕೇರಾಫ್ : ಬಸವನಗೌಡ 

ಮರುಳಸಿದ್ದೇಶ್ವರ ನಿಲಯ , 
ಎನ್ . ಎಂ . ಸಿ. 3ನೇ ಕ್ರಾಸ್ ಎಡಭಾಗ, 
ಭದ್ರಾವತಿ, 

ಶಿವಮೊಗ್ಗ ಜಿಲ್ಲೆ : 577 201 
ರಾಜು ಮೇತ್ರಿ 

ಕೇರಾಫ್: ಬಸಲಿಂಗ ಮೇತ್ರಿ, 
ಅಂಚೆ: ರಾಯಭಾಗ್ ರೈಲ್ವೆ ನಿಲ್ದಾಣ, 
ರಾಯಭಾಗ್ ತಾಲ್ಲೂಕು, 
ಬೆಳಗಾವಿ : 591 317 


ಪಶುವೈದ್ಯಾಧಿಕಾರಿ , 
ಪಶುಚಿಕಿತ್ಸಾಲಯ , ಕೆದಮುಳೂರು, 
ವಿರಾಜಪೇಟೆ ತಾಲ್ಲೂಕು, 
ಕೊಡಗು ಜಿಲ್ಲೆ. 
ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ 
ಕಾರಜೋಳ, ಬಿಜಾಪುರ ತಾಲ್ಲೂಕು, 
ಬಿಜಾಪುರ ಜಿಲ್ಲೆ. 
ಪಶುವೈದ್ಯಾಧಿಕಾರಿ , 
ಪಶುಚಿಕಿತ್ಸಾಲಯ , 
ಕೋಳಬಾಳ, 
ಸಿಂಧನೂರು ತಾಲ್ಲೂಕು, ರಾಯಚೂರು 


ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ , ಮುದ್ರಾಳ, 
ಯಾದಗೀರ ತಾಲ್ಲೂಕು, 
ಗುಲ್ಬರ್ಗಾ ಜಿಲ್ಲೆ. 


75 


| 


ಪಶುವೈದ್ಯಾಧಿಕಾರಿ , 
ಪಶುಚಿಕಿತ್ಸಾಲಯ , ಕೇಸ್ತಿ, ಹುಕ್ಕೇರಿ 
ತಾಲ್ಲೂಕು, ಬೆಳಗಾವಿ ಜಿಲ್ಲೆ . 


76 


| 


ಗುರುಮೂರ್ತಿ 


ಬಿನ್ : ಲೋಕೇಶ್‌. ಟಿ . ( ದಲಯಾಯಿ) |[ ಪಶುವೈದ್ಯಾಧಿಕಾರಿ, 
ಶ್ರೀರಾಮ ದೇವಸ್ಥಾನ ಹಿಂಭಾಗದ ರಸ್ತೆ, ಪಶುಚಿಕಿತ್ಸಾಲಯ , ಚಿಕ್ಕಾಟೆ, 
ಕಾಳಿದಾಸ ನಗರ , 

ಗುಂಡ್ಲುಪೇಟೆ ತಾಲ್ಲೂಕು, 
ದೊಡ್ಡಪೇಟೆ, ಕಡೂರು ತಾಲ್ಲೂಕು, ಚಾಮರಾಜನಗರ ಜಿಲ್ಲೆ. 
ಚಿಕ್ಕಮಗಳೂರು ಜಿಲ್ಲೆ 577 548 


೪೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೩ , ೨೦೦೯ 


ಭಾಗ - ೨ 


- 


3 


1 


ಕೃಷ್ಣ. ವಿ . ಎಂ . 


ಪಶುವೈದ್ಯಾಧಿಕಾರಿ , 
ಪಶುಚಿಕಿತ್ಸಾಲಯ , 
ಹೊರೆಯಾಲ, 
ಗುಂಡ್ಲುಪೇಟೆ ತಾಲ್ಲೂಕು, 
ಚಾಮರಾಜನಗರ ಜಿಲ್ಲೆ . 


78 | ಸ್ನೇಹ ಪದ್ಯ .ಆರ್‌. 


ಪಶುವೈದ್ಯಾಧಿಕಾರಿ , 
ಪಶುಚಿಕಿತ್ಸಾಲಯ , ಸಂಪಂಗೆರೆ, 
ಮಾಲೂರು ತಾಲ್ಲೂಕು, 
ಕೋಲಾರ ಜಿಲ್ಲೆ. 


| 79 ಹೇಮಂತ್‌ಕುಮಾರ್‌. ಬಿ.ಕೆ. 


ಪಶುವೈದ್ಯಾಧಿಕಾರಿ , 
ಪಶುಚಿಕಿತ್ಸಾಲಯ , 
ಹಳ್ಳೂರ, 
ಹಿರೇಕೆರೂರು ತಾಲ್ಲೂಕು, ಹಾವೇರಿ 


ಬಿನ್: ಕೆ. ಮುತ್ತರಾಜು, 
ಕೇರಾಫ್, ಟಿ. ಗುರುಮಲ್ಲಪ್ಪ, 
ಗೈನಕಾಲಜಿಸ್ಟ್ , 
ಡಾಕ್ಟರ್ ವಸತಿಗೃಹ, 
ಹಾಸ್ಪಿಟಲ್ ಗೌಂಡ್, 
ಮಂಡ್ಯ ಜಿಲ್ಲಾ ಆಸ್ಪತ್ರೆ, 
ಮಂಡ್ಯ : 571 401 
ಕೋಂ , ಚೇತನ್ .ಎಸ್., 
ಚೇತನ ನಿಲಯ , 
ಮೂರನೇ ಮೇನ್, 
ನೆಹರು ಎಕ್ಸ್ಟೆನ್‌ಷನ್, 
ಮಾಲೂರು, ಕೋಲಾರ : 563 130 
ಬಿನ್‌: ಬಿ . ಹೆಚ್ .ಕಡೇಮನಿ, 
ಪಟೇಪುರ, 
ಅಂಚೆ: ತುಮ್ಮಿನಕಟ್ಟಿ, 
ರಾಣೇಬೆನ್ನೂರು, 
ಹಾವೇರಿ ಜಿಲ್ಲೆ : 581 119 
ಬಿನ್ : ವೆಂಕಟೇಶಪ್ಪ. ಎಂ ., 
ಮುನಿದೇವರಪ್ಪ ಮುನಿಯಪ್ಪ ಹೌಸ್ 
ಬಡಾಮಕಾನ ಹಳ್ಳಿ, 
ಅಂಚೆ: ಹುನಕುಂದ, 
ಬಂಗಾರಪೇಟೆ ತಾಲ್ಲೂಕು 
563 114 
ಬಿನ್: ರಾಜಮ್ಮ , 
ಮನೆ ಸಂಖ್ಯೆ: 13 , 
ಬ್ಲಾಕ್ ನಂ .7, 2ನೇ ಸ್ಟೇಜ್, 
ಹೆಚ್ - ಬ್ಲಾಕ್ , ಆರೋಗ್ಯ ಬಡಾವಣೆ , 
ರಾಮಕೃಷ್ಣ ನಗರ, 
ಮೈಸೂರು : 570 022 
ಬಿನ್ : ಚನ್ನಪ್ಪ.ಬಿ.ಸಿ. 
ಅಂಚೆ ಮತ್ತು ವಾಸ: ತಿಪ್ಪೇನಹಳ್ಳಿ , 
ಚಿಕ್ಕಬಳ್ಳಾಪುರ ತಾಲ್ಲೂಕು, 
562 101 . 


80 


| 


ರಘುನಾಥ್ . ಬಿ . ವಿ . 


ಪಶುವೈದ್ಯಾಧಿಕಾರಿ , 
ಪಶುಚಿಕಿತ್ಸಾಲಯ , ಸಿದ್ದನಹಳ್ಳಿ, 
ಬಂಗಾರಪೇಟೆ ತಾಲ್ಲೂಕು, ಕೋಲಾರ 


ಜಿಲ್ಲೆ. 


81 | ನಂದಿನಿ . ಎಂ . ಎಸ್ . 


ಪಶುವೈದ್ಯಾಧಿಕಾರಿ , 
ಸಂಚಾರಿ ಪಶುಚಿಕಿತ್ಸಾಲಯ , 
ಪಶುಆಸ್ಪತ್ರೆ , ಚಾಮರಾಜನಗರ, 
ಚಾಮರಾಜನಗರ ತಾಲ್ಲೂಕು, 
ಚಾಮರಾಜನಗರ ಜಿಲ್ಲೆ. 


82 | ಜಯಶಂಕರ್. ಬಿ . ಸಿ . 


ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ , 
ಮಾರ್ಗಾನುಕುಂಟೆ, 
ಬಾಗೇಪಲ್ಲಿ ತಾಲ್ಲೂಕು, 
ಚಿಕ್ಕಬಳ್ಳಾಪುರ ಜಿಲ್ಲೆ. 
ಪಶುವೈದ್ಯಾಧಿಕಾರಿ , 
ಪಶುಚಿಕಿತ್ಸಾಲಯ, ಬೆಳವಾಡಿ, 
ಚಿಕ್ಕಮಗಳೂರು ತಾಲ್ಲೂಕು, 
ಚಿಕ್ಕಮಗಳೂರು ಜಿಲ್ಲೆ . 


83 | ದೇವರಾಜನಾಯಕ್ . ಪಿ . ಎಂ ., ಬಿನ್: ಮಂಜಾನಾಯಕ್, 

ಟಿ. ಬಿ .ಕಾವಲ್, 
ಅಂಚೆ: ನಿಡಘಟ್ಟ , 
ಕಡೂರು ತಾಲ್ಲೂಕು, 
ಚಿಕ್ಕಮಗಳೂರು ಜಿಲ್ಲೆ : 577 135 


೪೩೭ 


ಭಾಗ - ೨ 

ಕರ್ನಾಟಕ ರಾಜ್ಯಪತ್ರ ಗುರುವಾರ , ಜುಲೈ ೨೩ , ೨೦೦೯ 
1 2 3 

4 
- 84 | ಜಗದೀಶ್ ರೆಡ್ಡಿ.ಕೆ.ಆರ್. | ಬಿನ್: ರಾಮಕೃಷ್ಣ ರೆಡ್ಡಿ.ಕೆ.ಪಿ., ಪಶುವೈದ್ಯಾಧಿಕಾರಿ , 
ಮಾಜಿ ಸೈನಿಕ, 

ಪಶುಚಿಕಿತ್ಸಾಲಯ , 
ಮಳವಳ್ಳಿ ಎಕ್ಸ್ಟೆನ್‌ಷನ್, 

ಬ್ಯಾಲದಕೆರೆ, 
ಕೊಲ್ಲಹಳ್ಳಿ ರಸ್ತೆ, 

ಮಾಗಡಿ ತಾಲ್ಲೂಕು, ರಾಮನಗರ ಜಿಲ್ಲೆ. 
ಚಿಂತಾಮಣಿ ಪಟ್ಟಣ, 

ಚಿಕ್ಕಬಳ್ಳಾಪುರ ಜಿಲ್ಲೆ : 563 125 
85 ( ಸುಮಂತನಾಯಕ್. ಟಿ. | ಬಿನ್ : ತಿಪ್ಪೇಸ್ವಾಮಿ . ಆರ್‌.ಎಲ್., ಪಶುವೈದ್ಯಾಧಿಕಾರಿ , 
ಹಟ್ಟಿ ಮಲ್ಲೂರಹಳ್ಳಿ, 

ಪಶುಚಿಕಿತ್ಸಾಲಯ, 
ಚಳ್ಳಕೆರೆ ತಾಲ್ಲೂಕು, 

ರಾಂಪುರ, 
ಚಿತ್ರದುರ್ಗ ಜಿಲ್ಲೆ : 577 536 ಮೊಳಕಾಲೂರು ತಾಲ್ಲೂಕು, ಚಿತ್ರದುರ್ಗ 


* 86 | ವಿಜಯಕುಮಾರ್ .ಎನ್ . 


87 


ನಾಗೇಶ್ . ಎ . ಎಂ . 


88 | ಸುದರ್ಶನ್. ವಿ . 


| ಬಿನ್: ನಾಗರಾಜು, 

ಪಶುವೈದ್ಯಾಧಿಕಾರಿ, 
ವಾಲ್ಮೀಕಿ ನಿವಾಸ, 

ಪಶುಚಿಕಿತ್ಸಾಲಯ , ತಳಕು, 
ಅಂಚೆ: ತಳಕು, ಚಳ್ಳಕೆರೆ ತಾಲ್ಲೂಕು, ಚಳ್ಳಕೆರೆ ತಾಲ್ಲೂಕು, 
ಚಿತ್ರದುರ್ಗ ಜಿಲ್ಲೆ : 577 543. ಚಿತ್ರದುರ್ಗ ಜಿಲ್ಲೆ. 
ಬಿನ್ : ಮಲ್ಲಯ್ಯ ಎ . ವಿ., 

ಪಶುವೈದ್ಯಾಧಿಕಾರಿ , 
ಅಮ್ಮೇರಹಳ್ಳಿ , 

ಪಶುಚಿಕಿತ್ಸಾಲಯ , 
ಅಂಚೆ: ಹೊನ್ನನಾಯಕನಹಳ್ಳಿ, ವಡ್ಡರದೊಡ್ಡಿ, 
ಮಾಲೂರು ಹೋಬಳಿ, 

ರಾಮನಗರ ತಾಲ್ಲೂಕು, 
ಚನ್ನಪಟ್ಟಣ ತಾಲ್ಲೂಕು, 

ರಾಮನಗರ ಜಿಲ್ಲೆ. 
ರಾಮನಗರ ಜಿಲ್ಲೆ. 
ಕೇರಾಫ್: ಬಿ.ಶ್ರೀನಿವಾಸಯ್ಯ , ಪಶುವೈದ್ಯಾಧಿಕಾರಿ , 
ಸಂಖ್ಯೆ: 165, ಡಿ. ವಿ . ಜಿ.ರಸ್ತೆ, ಪಶುಚಿಕಿತ್ಸಾಲಯ , 
ವೆಂಕಟೇಶ್ವರ ಎಕ್ಸ್‌ಟೆನ್ಷನ್ , ಅಂಬಲಗೆರೆ, 
ಶ್ರೀನಿವಾಸಪುರ , 

ದೊಡ್ಡಬಳ್ಳಾಪುರ ತಾಲ್ಲೂಕು ಬೆಂಗಳೂರು 
ಕೋಲಾರ ಜಿಲ್ಲೆ : 563 135 

( ಗ್ರಾ ) ಜಿಲ್ಲೆ. 
ಬಿನ್: ಲಿಂಗೇಗೌಡ. ಬಿ ., 

ಪಶುವೈದ್ಯಾಧಿಕಾರಿ , 
ಮನೆ ಸಂಖ್ಯೆ : 73 , 

ಸಂಚಾರಿ ಪಶುಚಿಕಿತ್ಸಾಲಯ , 
ರಂಗನಾಥ ಎಕ್ಸಟೆನ್‌ಷನ್, ಕನಕಪುರ , 
ಮುನಿಸಿಪಲ್ ಹೈಸ್ಕೂಲ್ ಹಿಂಭಾಗ, ಕನಕಪುರ ತಾಲ್ಲೂಕು, 
ಕನಕಪುರ, 

ರಾಮನಗರ ಜಿಲ್ಲೆ. 
ರಾಮನಗರ ಜಿಲ್ಲೆ: 562 117 
| ಬಿನ್ : ರಾಮಕೃಷ್ಣಯ್ಯ , 

ಪಶುವೈದ್ಯಾಧಿಕಾರಿ, 
ಬಿ - 29, 6/ ಬಿ , ಹೆಚ್ ಎಸ್‌ಡಬ್ಲೂಎಂಸಿ, ಪಶುಚಿಕಿತ್ಸಾಲಯ , 
ಹುತ್ತಾ ಕಾಲೋನಿ, ಭದ್ರಾವತಿ , ಗುಡೆಕೋಟ, 
ಶಿವಮೊಗ್ಗ ಜಿಲ್ಲೆ: 577 201 ಕೂಡ್ಲಗಿ ತಾಲ್ಲೂಕು, 

ಬಳ್ಳಾರಿ ಜಿಲ್ಲೆ. 


89 


| ಸೌಮ್ಯಶ್ರೀ . ಬಿ. ಎಲ್. 


| 90 | ಅನಂತಕೃಷ್ಣ.ಎಲ್. ಆರ್. 


೪೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೩ , ೨೦೦೯ 


ಭಾಗ - ೨ 


91 


ರತಿ ಕುಮಾರಿ. ಎಂ . 


ಅಶೋಕ. ಡಿ. ಆರ್ . 


ಭಾನುಪ್ರಕಾಶ್ . ಎ. ಆರ್ . 


| ರವಿಕುಮಾರ್ 


ಬಿನ್: ಲೇಟ್. ಎಂ . ಸಿ. ಮಾದಯ್ಯ , ಪಶುವೈದ್ಯಾಧಿಕಾರಿ, 
ನಂ . 121, ಸರ್ಕಾರಿ ಕಿರಿಯ ಕಾಲೇಜು ಪಶುಚಿಕಿತ್ಸಾಲಯ , 
ಹಿಂಭಾಗ, 

ಹಾಡ್ಲಿ ಸರ್ಕಲ್, 
ಸಿದ್ದಾರ್ಥ ನಗರ, ಮಳವಳ್ಳಿ ಟೌನ್, ಮಳವಳ್ಳಿ ತಾಲ್ಲೂಕು, ಮಂಡ್ಯ ಜಿಲ್ಲೆ. 
ಮಂಡ್ಯ ಜಿಲ್ಲೆ : 571 430 . 
ಬಿನ್: ರಾಮಚಂದ್ರ ರೆಡ್ಡಿ. ಕೆ., ಪಶುವೈದ್ಯಾಧಿಕಾರಿ , 
ಕೆ.ದೇವನಹಳ್ಳಿ ಗ್ರಾಮ , 

ಪಶುಚಿಕಿತ್ಸಾಲಯ , 
ಅಂಚೆ: ಕೊರಲಪರ್ತಿ, 

ಸಿಂಗಟರಾಯನಕರೆ ತಾಂಡಾ 
ಚಿಂತಾಮಣಿ ತಾಲ್ಲೂಕು, 

ಮುಂಡರಗಿ ತಾಲ್ಲೂಕು, 
ಚಿಕ್ಕಬಳ್ಳಾಪರು ಜಿಲ್ಲೆ: 562 159 ಗದಗ್ ಜಿಲ್ಲೆ. 
ಬಿನ್: ಎಂ . ರಂಗಯ್ಯ , 

ಪಶುವೈದ್ಯಾಧಿಕಾರಿ, 
ಐಯ್ಯನಪಾಳ್ಯ , 

ಪಶುಚಿಕಿತ್ಸಾಲಯ , 
ಅಂಚೆ : ಮೈದಾಳ , 

ಹುರುಳಗೆರೆ , 
ಉರ್ದಿಗೆರೆ ಹೋಬಳಿ , 

ಗುಬ್ಬಿ ತಾಲ್ಲೂಕು, 
ತುಮಕೂರು ಜಿಲ್ಲೆ : 572 104 ತುಮಕೂರು ಜಿಲ್ಲೆ. 
ಬಿನ್: ಧನರಾಜ್ ಬಾವುಗೆ, 

ಪಶುವೈದ್ಯಾಧಿಕಾರಿ , 
ಅಂಚೆ: ಬೇಡಕುಂಡ, 

ಪಶುಚಿಕಿತ್ಸಾಲಯ , 
ಔರಾದ್ ( ಬಿ), 

ಬೆಳಕುಣಿ ( ಸಿಹೆಚ್), ಔರಾದ್ 
ಬೀದರ್ ಜಿಲ್ಲೆ : 585 436 

ತಾಲ್ಲೂಕು, 

ಬೀದರ್ ಜಿಲ್ಲೆ. 
ಬಿನ್ : ಎಂ . ಡಿ . ಗೌಸ್ ಖುರೇಶಿ, ಪಶುವೈದ್ಯಾಧಿಕಾರಿ, 
ಮನೆ ನಂ . 2 - 2 - 91 ( ಹಳೆಯದು) , ಪಶುಚಿಕಿತ್ಸಾಲಯ, 
2 - 2 - 118 ( ಹೊಸದು), 

ಬೇಮಲಖೇಡಾ, ಹುಮನಾಬಾದ್ 
ಮುಸ್ತಾದ್‌ಪುರ , 

ತಾಲ್ಲೂಕು, ಬೀದರ ಜಿಲ್ಲೆ. 
ಬೀದರ್ : 585 401 
ಕೇರಾಫ್: ರವಿ.ಕೆ. ಪಿ. ( ಶಿಕ್ಷಕ ), ಪಶುವೈದ್ಯಾಧಿಕಾರಿ , 
ಜ್ಯೋತಿ ಟಾಕೀಸ್ ಮುಂಭಾಗ, ಪಶುಚಿಕಿತ್ಸಾಲಯ , 
ಇಂದಿರಾನಗರ , 

ಕಡಂಗ , 
ಮಲೆಬೆನ್ನೂರು, 

ವಿರಾಜಪೇಟೆ ತಾಲ್ಲೂಕು, 
ಹರಿಹರ ತಾಲ್ಲೂಕು, 

ಕೊಡಗು ಜಿಲ್ಲೆ. 
ದಾವಣಗೆರೆ : 577 530 
ಬಿನ್: ರುದ್ರಯ್ಯ .ಸಿ.ಕೆ., 

ಪಶುವೈದ್ಯಾಧಿಕಾರಿ, 
4ನೇ ಅಡ್ಡರಸ್ತೆ, ಸಿದ್ದಾರ್ಥ ನಗರ, ಪಶುಚಿಕಿತ್ಸಾಲಯ , 
ಮಳವಳ್ಳಿ ತಾಲ್ಲೂಕು, 

ಪೂರಿಗಾಲಿ , 
ಮಂಡ್ಯ ಜಿಲ್ಲೆ : 571 430 

ಮಳವಳ್ಳಿ ತಾಲ್ಲೂಕು, ಮಂಡ್ಯ ಜಿಲ್ಲೆ. 
ಬಿನ್ : ಲಿಂಗರಾಜು.ಹೆಚ್. ಜಿ ., ಪಶುವೈದ್ಯಾಧಿಕಾರಿ , 
ಹುಲಿಗೆರೆಪುರ, 

ಪಶುಚಿಕಿತ್ಸಾಲಯ , 
ಮದ್ದೂರು ತಾಲ್ಲೂಕು, 

ಹೆಮ್ಮನಹಳ್ಳಿ, 
ಮಂಡ್ಯ ಜಿಲ್ಲೆ : 571 428 | 

ಮದ್ದೂರು ತಾಲ್ಲೂಕು, ಮಂಡ್ಯ ಜಿಲ್ಲೆ. 


_ 95 | ಮೊಹಮ್ಮದ್‌ ಫಹೀಮ್ 

ಖುರೇಶಿ 


96 | ಹರೀಶ್ ಕುಮಾರ್. ಕೆ. ಪಿ . 


97 


| 


ಮಂಜುನಾಥ. ಆರ್ . 


- 98 ಜ್ಯೋತಿ. ಹೆಚ್ .ಎಲ್. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ ಗುರುವಾರ , ಜುಲೈ ೨೩ , ೨೦೦೯ 


೪೩೯ 


3 


99 


ಬಡ್ಡಿ 


ರಾಧ. ಎನ್ .ಎಲ್. ಬಿನ್‌: ಲಿಂಗಾರೆಡ್ಡಿ. ಎಂ., 

ಪಶುವೈದ್ಯಾಧಿಕಾರಿ, 
ನಲ್ಲರಲ್ಲಹಳ್ಳಿ ಗ್ರಾಮ , 

ಪಶುಚಿಕಿತ್ಸಾಲಯ , 
ಅಂಚೆ: ಮಿಂಡಿಗಲ್, 

ಸೀದ್ದೇಪಲ್ಲಿ ಕ್ರಾಸ್, 
ಚಿಂತಾಮಣಿ ತಾಲ್ಲೂಕು, 

ಚಿಂತಾಮಣಿ ತಾಲ್ಲೂಕು, ಚಿಕ್ಕಬಳ್ಳಾಪುರ 
ಚಿಕ್ಕಬಳ್ಳಾಪುರ ಜಿಲ್ಲೆ : 563 125 | 
100 ಶಂಭುಲಿಂಗಪ್ಪ ಯಲ್ಲಪ್ಪ | ಬಿನ್: ಯಲ್ಲಪ್ಪ. ಡಿ.ಬಡ್ಡಿ, 

ಪಶುವೈದ್ಯಾಧಿಕಾರಿ, 
ಅಂಚೆ: ದೇವಗಿರಿ , 

ಪಶುಚಿಕಿತ್ಸಾಲಯ , 
ಹಾವೇರಿ ತಾಲ್ಲೂಕು, 

ಕಾಡನೂರು, 
ಹಾವೇರಿ ಜಿಲ್ಲೆ. 

ದೊಡ್ಡಬಳ್ಳಾಪುರ ತಾಲ್ಲೂಕು 

ಬೆಂಗಳೂರು ( ಗ್ರಾ ) ಜಿಲ್ಲೆ . 
101 ನಿಂಗದಳ್ಳಿ ಶರಣಬಸಪ್ಪ | ಕೇರಾಫ್: ಶರಣಪ್ಪ ನಿರ್ಗುಡಿ, ಪಶುವೈದ್ಯಾಧಿಕಾರಿ , 

ಫ್ಲಾಟ್ ನಂ .21, ಬ್ಯಾಂಕ್ ಕಾಲೋನಿ, ಪಶುಚಿಕಿತ್ಸಾಲಯ, 
ಚಂದ್ರಶೇಖರ ಸ್ಟೇಡಿಯಂ ಹತ್ತಿರ, ಸಾವಳಗಿ, 
ಗುಲ್ಬರ್ಗಾ : 585 102 

ಗುಲ್ಬರ್ಗಾ ತಾಲ್ಲೂಕು ಗುಲ್ಬರ್ಗಾ ಜಿಲ್ಲೆ 
102 | ಚಂದ್ರಶೇಖರ್.ಕೆ. ಎಂ . ಕೇರಾಫ್: ಕೆ.ಪಿ . ಲಕ್ಷ್ಮೀನರಸಮ್ಮ , ಪಶುವೈದ್ಯಾಧಿಕಾರಿ , 
ಮನೆ ನಂ . 41, 

ದೊಡ್ಡರೋಗ ಜಾಗೃತ ಘಟಕ, 
ಶೈಲೇಂದ್ರ ವಿದ್ಯಾಮಂದಿರ ಶಾಲೆ ಕೋಲಾರ ತಾಲ್ಲೂಕು, 
ಹಿಂಭಾಗ, ಆರ್‌.ಕೆ.ಎಕ್ಸಟೆನ್‌ಷನ್, ಕೋಲಾರ ಜಿಲ್ಲೆ. 
ಶ್ರೀನಿವಾಸಪುರ ತಾಲ್ಲೂಕು, 

ಕೋಲಾರ ಜಿಲ್ಲೆ : 563 135. 
103 ನಾಗವತ್ ನೇಮ್ಯಾನಾಯಕ್ ಬಿನ್ : ಲಮಾಣಿ ಲೋಕಪ್ಪ, ಪಶುವೈದ್ಯಾಧಿಕಾರಿ, 
ದೊಂಬರಹಳ್ಳಿ ತಾಂಡಾ, 

ಪಶುಚಿಕಿತ್ಸಾಲಯ , ಸೋಗಿ, 
ಅಂಚೆ : ಹೊಳಲು, ಹಡಗಲಿ ಹಡಗಲಿ ತಾಲ್ಲೂಕು, 

ತಾಲ್ಲೂಕು, ಬಳ್ಳಾರಿ ಜಿಲ್ಲೆ : 583 217 | ಬಳ್ಳಾರಿ ಜಿಲ್ಲೆ. 
104 ಪ್ರಕಾಶ್ ಮಿರ್ಜಿ ಬಿನ್: ಕಲ್ಲಪ್ಪ ಮಿರ್ಜಿ, 

ಪಶುವೈದ್ಯಾಧಿಕಾರಿ, 
ವಾಸ ಮತ್ತು ಅಂಚೆ: ತಡವಲಗಾ, ಪಶುಚಿಕಿತ್ಸಾಲಯ , 
ಇಂಡಿ ತಾಲ್ಲೂಕು, 

ಹೀರೆಬೇವನೂರ, 
ವಿಜಾಪೂರ ಜಿಲ್ಲೆ : 586 112 . ಇಂಡಿ ತಾಲ್ಲೂಕು, ಬಿಜಾಪುರ ಜಿಲ್ಲೆ. 
105 | ಸಂತೋಷ್ ಚವಾಣ್ | ಬಿನ್: ಮಹಾದೇವ ಚವ್ಹಾಣ್, ಪಶುವೈದ್ಯಾಧಿಕಾರಿ, 

ವಾಸ ಮತ್ತು ಅಂಚೆ: ಅತರ್ಗಾ , ಪಶುಚಿಕಿತ್ಸಾಲಯ , 
ಎಲ್. ಟಿ . ನಂ .1, 

ಹಲಸಂಗಿ , 
ಇಂಡಿ ತಾಲ್ಲೂಕು, 

ಇಂಡಿ ತಾಲ್ಲೂಕು, 
ಬಿಜಾಪುರ ಜಿಲ್ಲೆ: 586 112. ಬಿಜಾಪುರ ಜಿಲ್ಲೆ, 


၃ဝ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಜುಲೈ ೨೩ , ೨೦೦೯ 


ಭಾಗ - ೨ 


106 ಪುರಂದರ ಕಾಂಬ್ಳೆ 


ವಾಸ ಮತ್ತು ಅಂಚೆ: ಬೊಮ್ಮನಾಳ್ , 
ರಾಯಭಾಗ್ ತಾಲ್ಲೂಕು, 
ಬೆಳಗಾವಿ ಜಿಲ್ಲೆ: 591 317. 


ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ , 
ಸಪ್ತಸಾಗರ , ಅಥಣಿ ತಾಲ್ಲೂಕು, 
ಬೆಳಗಾವಿ ಜಿಲ್ಲೆ. 
ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ , 
ಅಡವಿಮಲ್ಲನಕೇರಿ, 
ಹಡಗಲಿ ತಾಲ್ಲೂಕು, 
ಬಳ್ಳಾರಿ ಜಿಲ್ಲೆ. 
ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ , 
ಬಪ್ಪನಹಳ್ಳಿ, 
ಚನ್ನಗಿರಿ ತಾಲ್ಲೂಕು, ದಾವಣಗೆರೆ ಜಿಲ್ಲೆ. 
ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ , 
ಜಗದಾಳ, ಜಮಖಂಡಿ ತಾಲ್ಲೂಕು, 
ಬಾಗಲಕೋಟೆ ಜಿಲ್ಲೆ. 


107 ನಾಗರಾಜ. ಎಲ್. 

ಬಿನ್: ಲಚ್ಚಾನಾಯಕ್, 
ಬಾಳೂರು ಗ್ರಾಮ , 
ಅಂಚೆ: ಕಾಗಿನೆಲ್ಲಿ, 
ಶಿಕಾರಿಪುರ ತಾಲ್ಲೂಕು, 

ಶಿವಮೊಗ್ಗ ಜಿಲ್ಲೆ : 577 427 
108 | ವೀರೇಶ.ಕೆ . ವಿ . 

ಬಿನ್: ವೀರಭದ್ರಪ್ಪ.ಕೆ., 
ಅಂಚೆ: ದೋಣೆಹಳ್ಳಿ, 
ಜಗಳೂರು ತಾಲ್ಲೂಕು, 

ದಾವಣಗೆರೆ ಜಿಲ್ಲೆ : 577 528 
109 | ರಾಜಕುಮಾರ್ ದಶವಂತ್ ಬಿನ್ : 

ಭೀಮಾರಾಯ್.ಎಸ್. ದಶವಂತ್ , 
ಅಂಚೆ ಮತ್ತು ವಾಸ: ಮಾವಿನಹಳ್ಳಿ, 
ಇಂಡಿ ತಾಲ್ಲೂಕು, 

ವಿಜಾಪೂರ ಜಿಲ್ಲೆ : 586 111 
- 110 | ರವಿಕುಮಾರ್. ಬಿ . ಪಿ . ಬಿನ್: ಪಟ್ಟವೀರಯ್ಯ , 

ಬಳ್ಳಾಗೆರೆ , ಅಂಚೆ: ಪೂರಿಗಾಲಿ, 
ಮಳವಳ್ಳಿ ತಾಲ್ಲೂಕು, 

ಮಂಡ್ಯ ಜಿಲ್ಲೆ: 571 463 . 
111 | ದೇವರಾಜಪ್ಪ. ಪಿ. ಕೇರಾಫ್: ಶ್ರೀಕಂಠಯ್ಯ , ಶಿಕ್ಷಕ , 

ವಾಸ ಮತ್ತು ಅಂಚೆ: ಲಕ್ಕನಹಳ್ಳಿ, 
ಹುಲಿಕುಂಟೆ ಹೋಬಳಿ, 
ವಯಾ: ಬರಗೂರು, 
ಶಿರಾ ತಾಲ್ಲೂಕು, 

ತುಮಕೂರು ಜಿಲ್ಲೆ: 572 113 
112 | ಆನಂದ ಕುಮಾರ್. ಜಿ . ಎಂ . ಬಿನ್: ಗುರುಸಿದ್ದಯ್ಯ . ಡಿ., 

2ನೇ ಕ್ರಾಸ್, ಸಿದ್ದಾರ್ಥ ನಗರ, 
ಮಳವಳ್ಳಿ ತಾಲ್ಲೂಕು, 

ಮಂಡ್ಯ ಜಿಲ್ಲೆ: 571 430 | 
113 ಮಂಜುನಾಥ್. ಹೆಚ್ . ಮುರುಡಿ ಬಿನ್: ಹೆಚ್.ಎಸ್. ಮುರುಡಿ, 

ಅಂಚೆ ಮತ್ತು ವಾಸ: ಕಳಸಾಪುರ, 
ಗದಗ್ ತಾಲ್ಲೂಕು, 
ಗದಗ್ ಜಿಲ್ಲೆ: 582 103. 


ಪಶುವೈದ್ಯಾಧಿಕಾರಿ , 
ಪಶುಚಿಕಿತ್ಸಾಲಯ , 
ಕೊಣ್ಣೂರು, ನರಗುಂದ ತಾಲ್ಲೂಕು, 
ಗದಗ್ ಜಿಲ್ಲೆ . 
ಪಶುವೈದ್ಯಾಧಿಕಾರಿ , 
ಪಶುಚಿಕಿತ್ಸಾಲಯ , 
ಕೊಟ್ಟೆ, ಶಿರಾ ತಾಲ್ಲೂಕು, 
ತುಮಕೂರು ಜಿಲ್ಲೆ . 


ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ , 
ಹಾಲಹಳ್ಳಿ, ಗುಂಡ್ಲುಪೇಟೆ ತಾಲ್ಲೂಕು, 
ಚಾಮರಾಜನಗರ ಜಿಲ್ಲೆ. 
ಪಶುವೈದ್ಯಾಧಿಕಾರಿ, 
ಪಶುಚಿಕಿತ್ಸಾಲಯ , 
ಅದರಗುಂಚಿ, 
ಹುಬ್ಬಳ್ಳಿ ತಾಲ್ಲೂಕು, 
ಧಾರವಾಡ ಜಿಲ್ಲೆ. 


೪೪೧ 


ಭಾಗ - ೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೩ , ೨೦೦೯ 

ಅನುಬಂಧ - 2 

ವಚನಬದ್ದ ಪ್ರಮಾಣ ಪತ್ರ 
ಶ್ರೀಮತಿ / ಶ್ರೀ - - - - - - - - - - 
ಇವರ ಪತ್ರ / ಪುತ್ರಿಯಾದ ಡಾ :- - - - 
( ವಿಳಾಸದೊಂದಿಗೆ) - - - - - - - - - - - - - - - - 


- - - - - - 


| 


ನಾನು ಈ ಮೂಲಕ ಭಾರತದ ಸಂವಿಧಾನಕ್ಕೆ ಬದ್ಧನಾಗಿರುವುದಾಗಿ ಹಾಗೂ ಸರ್ಕಾರಿ ಸೇವೆಯನ್ನು ನಿಷ್ಠೆಯಿಂದ ಹಾಗೂ 
ಸೇವಾ ಮನೋಭಾವದಿಂದ ಮಾಡುವುದಾಗಿ ಪ್ರಮಾಣೀಕರಿಸುತ್ತೇನೆ. ಒಂದು ವೇಳೆ ಮೀಸಲಾತಿ ಪಡೆದಿರುವಲ್ಲಿ ಅಕ್ರಮವೆಂದು 
ಕಂಡುಬಂದಲ್ಲಿ ನಾನು ನನ್ನ ನೇಮಕಾತಿ ಆದೇಶವನ್ನು ಕಳೆದುಕೊಳ್ಳುವೆನು ಎಂಬುದನ್ನು ಮನಗಂಡು ಪ್ರಮಾಣೀಕರಿಸುತ್ತೇನೆ. 
ಇದರಲ್ಲಿ ಯಾವುದೇ ಲೋಪಗಳು ಕಂಡುಬಂದಲ್ಲಿ ಮುನ್ಸೂಚನೆಯಿಲ್ಲದೇ ಸೇವೆಯಿಂದ ತೆಗೆದುಹಾಕಲು ಯಾವುದೇ 
ಅಭ್ಯಂತರವಿಲ್ಲವೆಂದು ಈ ಮೂಲಕ ಪ್ರಮಾಣೀಕರಿಸುತ್ತೇನೆ. 


( ಅಭ್ಯರ್ಥಿಯ ಹೆಸರು ಮತ್ತು ಸಹಿ ) 


ದಿನಾಂಕ : 


ಸಾಕ್ಷಿಗಳು : 


( 2 ) 


ಅಭ್ಯರ್ಥಿ ನನ್ನ ಸಮ್ಮುಖದಲ್ಲಿ ಪ್ರಮಾಣ ಮಾಡಿದ್ದಾರೆ ಮತ್ತು ರುಜುವನ್ನು ನಾನು ಗುರುತಿಸಿರುತ್ತೇನೆ. 


ದಿನಾಂಕ : 

ಉಪನಿರ್ದೇಶಕರು, 
ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ, 

- - - - - - - - - - - - - - ಜಿಲೆ, 
( ಹೆಸರು ಮತ್ತು ಮೊಹರು) 

ಎಂ . ಪಿ. ನಾಗರಾಜ 
ಪಿ . ಆರ್ . 813 

ಪೀಠಾಧಿಕಾರಿ - 2 , 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ, 

( ಪಶುಸಂಗೋಪನೆ - ಎ ) 

ಇಂಧನ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಇಎನ್ 282 ಎನ್ ಸಿ 2009 (1), ಬೆಂಗಳೂರು, ದಿನಾಂಕ: 25ನೇ ಜೂನ್ 2009. 

ಶ್ರೀ ವಿಜಯನಾರಸಿಂಹ, ವ್ಯವಸ್ಥಾಪಕ ನಿರ್ದೇಶಕರು, ಪವರ್ ಕಂಪನಿ ಆಫ್ ಕರ್ನಾಟಕ ಲಿಮಿಟೆಡ್, ಇವರ 
ಸೇವೆಯನ್ನು ಕರ್ನಾಟಕ ವಿದ್ಯುಚ್ಛಕ್ತಿ ಕಾರ್ಖಾನೆ, ಬೆಂಗಳೂರು ಇಲ್ಲಿ ಖಾಲಿ ಇರುವ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಗೆ 
ನೇಮಿಸಲು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ವಶಕ್ಕೆ ತಕ್ಷಣದಿಂದ ಜಾರಿಗೆ ಬರುವಂತೆ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್‌. 797 

ಎಸ್ . ಜೆ. ಸಂಪತ್ ಕುಮಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ, 


೪೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೩ , ೨೦೦೯ 

ಭಾಗ - ೨ 
HIGH COURT OF KARNATAKA 

NOTIFICATION 
No. HCE 487/09, Bangalore , dated : 28th May , 2009. 
Sri S. N . Navalgund , Director, Bangalore Mediation Centre is permitted to avail Summer Vacation 
for the year 2009 from 15 .5 .2009 to 21.5 . 2009 (bdi) with permission to leave the Head Quarters during 
the said period . 

Sri M . Chandrashekar, Reddy , Deputy Director of Bangalore Medication Centre is placed in 
additional charge of the duties of the above officer during the said period . 

By order 
P . R . 798 

NARENDRAKUMAR GUNAKI 

Registrar ( Judicial) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 117 ಆಸೇವ 2009 , ಬೆಂಗಳೂರು, ದಿನಾಂಕ: 24ನೇ ಜೂನ್ 2009 . 

ಈ ಕೆಳಕಂಡ ಕೆ.ಎ .ಎಸ್ ( ಹಿರಿಯ /ಕಿರಿಯ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ 
ನೇಮಿಸಿದೆ. 
ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 

ವರ್ಗಾವಣೆ/ನೇಮಕಾತಿ ಮಾಡಲಾದ ಹುದ್ದೆ 
ಶ್ರೀ /ಶ್ರೀಮತಿ 
ಎಂ . ತಿಮ್ಮಪ್ಪ 

ಆಯುಕ್ತರು , 
ಹಿರಿಯ ಶ್ರೇಣಿ, ಯೋಜನಾ ನಿರ್ದೇಶಕರು, ಮಹಾನಗರಪಾಲಿಕೆ, ಬಳ್ಳಾರಿ ಹುದ್ದೆಗೆ - ಶ್ರೀ ಗುರುಲಿಂಗಪ್ಪ. 
ಡಿ. ಯು . ಡಿ.ಸಿ. ಬಳ್ಳಾರಿ 

ಕೆ. ಎಂ . ಎ. ಎಸ್ . ಇವರ ಸ್ಥಾನದಲ್ಲಿ ನೇಮಿಸಲು ಇವರ 
ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶದಲ್ಲಿಯೇ 

ಮುಂದುವರಿಸಿದೆ. 
ಜಿ . ಜಗದೀಶ್ , 

ಉಪವಿಭಾಗಾಧಿಕಾರಿ , 
ಕಿರಿಯ ಶ್ರೇಣಿ, ಉಪವಿಭಾಗಾಧಿಕಾರಿ, ಸಿರ್ಸಿ ಉಪವಿಭಾಗ ಸಿರ್ಸಿ -ಶ್ರೀಮತಿ ತೇಜಸ್ವಿನಿ ಸದಾನಂದ 
ಸವಣೂರು ಉಪವಿಭಾಗ , ಸವಣೂರು ನಾಯಕ್ ಇವರ ಸ್ಥಾನದಲ್ಲಿ 
ಡಾ : ಅರುಂಧತಿ ಚಂದ್ರಶೇಖರ್, 

ಉಪನಿರ್ದೇಶಕರು, 
ಕಿರಿಯ ಶ್ರೇಣಿ, 

ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ , ಬೆಂಗಳೂರು 
ನೇಮಕಾತಿ ನಿರೀಕ್ಷಣೆಯಲ್ಲಿ 

ಉತ್ತರ ವಲಯ , ಬೆಂಗಳೂರು-ಶ್ರೀಮತಿ ಗಿರಿಜಾದೇವಿ ಇವರ 

ಸ್ಥಾನದಲ್ಲಿ 
| 4 ಆರ್.ಎಸ್. ಪೆದ್ದಪ್ಪಯ್ಯ , 

ಉಪವಿಭಾಗಾಧಿಕಾರಿ, ಕೋಲಾರ ಉಪವಿಭಾಗ, ಕೋಲಾರ 
ಕಿರಿಯ ಶ್ರೇಣಿ, 

ಶ್ರೀಮತಿ ಎಂ . ಎಸ್ . ಅರ್ಚನಾ ಇವರ ಸ್ಥಾನದಲ್ಲಿ 
ಉಪವಿಭಾಗಾಧಿಕಾರಿ , ಭಟ್ಕಳ 
ಉಪವಿಭಾಗ, ಉತ್ತರ ಕನ್ನಡ ಜಿಲ್ಲೆ 
ಎಂ .ಎಸ್. ಅರ್ಚನಾ 

ಸಹಾಯಕ ಆಯುಕ್ತರು, ಬೃಹತ್ ಬೆಂಗಳೂರು 
ಕಿರಿಯ ಶ್ರೇಣಿ, 

ಮಹಾನಗರ ಪಾಲಿಕೆ, ಬೆಂಗಳೂರು- ಖಾಲಿ ಹುದ್ದೆಗೆ ನೇಮಿಸಲು 
ಉಪವಿಭಾಗಾಧಿಕಾರಿ , ಕೋಲಾರ, 

ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ 
ಉಪವಿಭಾಗ , ಕೋಲಾರ 

ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಹಾಗೂ ಅವರ ಹೆಸರಿನಲ್ಲಿ, 
ಪಿ . ಆರ್‌ . 800 

ಎಚ್. ಆರ್ . ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ , (ಸೇವೆಗಳು- 2) 


5 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೩ , ೨೦೦೯ 

೪೪೩ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 75 ಎಸ್ಎಫ್ ಪಿ 2009, ಬೆಂಗಳೂರು, ದಿನಾಂಕ: 24ನೇ ಜೂನ್ 2009 . 
ಶ್ರೀಮತಿ ರೀತು ಕಕ್ಕರ್ , ಐ.ಎಫ್. ಎಸ್., ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಪ್ರಧಾನ ವ್ಯವಸ್ಥಾಪಕರು ( ದಕ್ಷಿಣ) 
ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕೆ ನಿಗಮ ನಿಯಮಿತ, ಬೆಂಗಳೂರು, ಇವರಿಗೆ ದಿನಾಂಕ:16.2.2009 ರಿಂದ 
7.3.2009ರವರೆಗೆ ವೈಯಕ್ತಿಕ ಕಾರಣಗಳ ಹಿನ್ನೆಲೆಯಲ್ಲಿ 20 ದಿನಗಳ ಗಳಿಕೆ ರಜೆಯನ್ನು ಘಟನೋತ್ತರವಾಗಿ ಮಂಜೂರು 
ಮಾಡಲಾಗಿದೆ. 

ಅಧಿಕಾರಿಯ ಸದರಿ ರಜಾ ಅವಧಿಯಲ್ಲಿ ಶ್ರೀ ಸುಭಾಷ್ ಕೆ. ಮಲ್ಲೇಡೆ, ಐ.ಎಫ್. ಎಸ್., ಅರಣ್ಯ ಸಂರಕ್ಷಣಾಧಿಕಾರಿ 
ಮತ್ತು ಪ್ರಧಾನ ವ್ಯವಸ್ಥಾಪಕರು (ಉತ್ತರ) ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕ ನಿಗಮ ನಿಯಮಿತ, ಧಾರವಾಡ, ಇವರನ್ನು 
ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಪ್ರಧಾನ ವ್ಯವಸ್ಥಾಪಕರು ( ದಕ್ಷಿಣ ) ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕ ನಿಗಮ ನಿಯಮಿತ, 
ಬೆಂಗಳೂರು, ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿ ದಿನಾಂಕ:7.2. 2009 ಸಂಖ್ಯೆ :ಎಡಿಎಂ -1/ ಪಿಇಆರ್ - 376/ ಭಾಅಸೇ / 
2008 - 09ರ ಆದೇಶದಲ್ಲಿ ಕರ್ನಾಟಕ ರಾಜ್ಯ ಅರಣ್ಯ , ಕೈಗಾರಿಕ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು, 
ನೇಮಿಸಿರುವುದನ್ನು ಸ್ಥಿರೀಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್ . 801 

ಅಶೋಕ್ ಪಿ, ಅತ್ತೆ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ , (ಸೇವೆಗಳು - IV ) 

ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಒಣ 240 ಪೊಸಿಪ 2009 , ಬೆಂಗಳೂರು, ದಿನಾಂಕ: 24ನೇ ಜೂನ್ 2009 . 
ಶ್ರೀಮತಿ ನಿರ್ಮಲ ಹರೀಶ್, ಪೋಲೀಸ್ ಇನ್ಸ್ಪೆಕ್ಟರ್ ( ಸಿವಿಲ್) ರವರಿಗೆ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ 
ಪೊಲೀಸ್ ( ಸಿವಿಲ್) (ವೇತನ ಶ್ರೇಣಿ ರೂ . 14050 - 25050 ) ಹುದ್ದೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ನಿಯಮ 
32 ರಡಿಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿರಿಸಿ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಡೆಪ್ಯೂಟಿ 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಆಂತರಿಕ ಭದ್ರತಾ ವಿಭಾಗ, ಬೆಂಗಳೂರು ಇಲ್ಲಿನ ಖಾಲಿ ಹುದ್ದೆಗೆ ಸ್ಥಳ 
ನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ .ಆರ್, 802 

- ಟಿ.ಎನ್. ರವಿಪ್ರಕಾಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಒಳಾಡಳಿತ ಇಲಾಖೆ, ( ಪೋಲೀಸ್ ಸೇವೆಗಳು) 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 44 SIS 2009, Bangalore, Dated : 22nd June 2009 
Shri Sudhir Kumar, IAS , IAS , Managing Director, Mysore Paper Mills Limited , Bangalore is placed 
in concurrent charge of the post of Resident Commissioner for Karnataka , New Delhi with effect from 
19.6 .2009 and until further orders. 

By Order and in the name of the Governor ofKarnataka, 

K .G . ANANTHA 
P . R . 803 

Under Secretary to Government, 
Department of Personnel and Administrative Reforms 

(Services -1) 


೪೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೩ , ೨೦೦೯ 

ಭಾಗ - ೨ 
ಕೃಷಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕೃತೋಣ29 ಕೃಇಮಂ 2009 , ಬೆಂಗಳೂರು, ದಿನಾಂಕ : 20ನೇ ಜೂನ್ 2009 . 
ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತದ ಅಂತರ್ ನಿಯಮಾವಳಿಯ ( ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್) 
ಅನುಚ್ಛೇದ 122 ( ಎ ) ಹಾಗೂ 139ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಡಾ :ಎಸ್. ಸುಬ್ರಮಣ್ಯಂ, 
ಭಾ . ಆ. ಸೇ . ಪ್ರಧಾನ ಕಾರ್ಯದರ್ಶಿ , ಕೃಷಿ ಇಲಾಖೆ ಇವರನ್ನು ಶ್ರೀ ಇ . ವೆಂಕಟಯ್ಯ ಭಾ . ಆ. ಸೇ ., ಕಾರ್ಯದರ್ಶಿ , ಕೃಷಿ 
ಇಲಾಖೆ, ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ ಈ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರು ಹಾಗೂ 
ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಹಾಗೂ ಅವರ ಹೆಸರಿನಲ್ಲಿ. 
ಪಿ . ಆರ್ . 804 

ಜಿ.ಕೆ. ಗುರಾಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕೃಷಿ ಇಲಾಖೆ, 

ಅಧಿಸೂಚನೆ 
ಸಂಖ್ಯೆ: ಕೃತೋಇ28 ಕೃಇಮಂ 2009, ಬೆಂಗಳೂರು, ದಿನಾಂಕ: 20ನೇ ಜೂನ್ 2009 . 
ದಿ ಮೈಸೂರು ಟೊಬ್ಯಾಕೋ ಕಂಪನಿ ಲಿಮಿಟೆಡ್ ಅಂತರ್ ನಿಯಮಾವಳಿ ( ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ) 
ಅನುಚ್ಛೇದ 113ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಡಾ :ಎಸ್. ಸುಬ್ರಮಣ್ಯಂ, ಭಾ . ಆ . ಸೇ ., ಸರ್ಕಾರದ 
ಪ್ರಧಾನ ಕಾರ್ಯದರ್ಶಿಗಳು, ಕೃಷಿ ಇಲಾಖೆ ಇವರನ್ನು ಶ್ರೀ ಇ. ವೆಂಕಟಯ್ಯ ಭಾ . ಆ. ಸೇ ., ಕಾರ್ಯದರ್ಶಿ , ಕೃಷಿ ಇಲಾಖೆ ಇವರ 
ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ದಿ ಮೈಸೂರು ಟೊಬ್ಯಾಕೋ ಕಂಪನಿ ಲಿಮಿಟೆಡ್‌ನ ಮಂಡಳಿಯ ನಿರ್ದೇಶಕರು ಹಾಗೂ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಹಾಗೂ ಅವರ ಹೆಸರಿನಲ್ಲಿ, 
ಪಿ .ಆರ್, 805 

ಜಿ .ಕೆ . ಗುರಾಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕೃಷಿ ಇಲಾಖೆ, 
PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 67 SAS 2009, Bangalore, Dated : 24th June 2009 
Dr. N . Nagambika Devi , IAS (KN 89), Commissioner for collegiate Education , Bangalore is 
promoted to the Grade of Supertime Scale of IAS carrying the pay scale of Pay Band -4 Rs. 37400 -67000 
Plus Grade Pay Rs. 10000 with effect from 1-1- 2005 i.e . the date on which her immediate junior 
Sri Ganga Ram Baderiya , IAS (KN 89 )was promoted to the said grade. Dr. N . Nagambika Devi, is 
continued in the post of Commissioner for Collegiate Education , Bangalore until further orders in the 
revived cadre post. 

Consequently , the cadre post held by the officer since 1. 1.2005 stands revived and this 
retrospective promotion is counted against the cadre post revived from time to time 

By Order and in the name of the Governor of Karnataka , 

K .G . ANANTHA 
P . R . 829 

Under Secretary to Government, 
Department of Personnel and Administrative Reforms 

(Services -1) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಜುಲೈ ೨೩ , ೨೦೦೯ 

೪೪೫ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಕಸಂವಾಪ್ರ 290 ಕಸಧ 2009 , ಬೆಂಗಳೂರು, ದಿನಾಂಕ: 30ನೇ ಜೂನ್ 2009. 
- ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು, ಇವರನ್ನು ಪ್ರಸ್ತುತ ಅವರ ಹುದ್ದೆಯ ಕರ್ತವ್ಯದ ಜೊತೆಗೆ 2009ನೇ 
ಸಾಲಿನ ದಸರಾ ಮಹೋತ್ಸವದ ವಿಶೇಷಾಧಿಕಾರಿಯನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ 
ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಹಾಗೂ ಅವರ ಹೆಸರಿನಲ್ಲಿ, 
ಪಿ . ಆರ್ . 830 

ರುಕ್ಕಿಣಿ ದಿವಾಕರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
OFFICE OF THE DISTRICT & SESSIONS JUDGE , BANGALORE RURAL DISTRICT 

NOTIFICATION 
ADM /85 / 2009 , Bangalore , Dated : 30th June 2009 
Sri S .G . Inamdar, Chief Administrative Officer, District & Sessions Court, Bangalore Rural District, 
Bangalore is hereby granted commuted leave for 05 days from 23.6 .09 to 27 .6 .09 (bdi) with permission to 
suffix General Holiday on 28 .6 .09 on domestic affairs . 

K .GOVINDARAJULU 
P . R . 844 

Prl. District & Sessions Judge , Bangalore Rural District, Bangalore 

ಕರ್ನಾಟಕ ವಿಧಾನಸಭೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ವಿಸಸ /ಕವಿಸಸ / ಆ -1 /85/ನಿಯೋ .2009, ಬೆಂಗಳೂರು, ದಿನಾಂಕ : 3ನೇ ಜುಲೈ 2009 . 

ಕರ್ನಾಟಕ ವಿಧಾನಸಭೆ ಸಚಿವಾಲಯದಲ್ಲಿ ಅಧೀನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ 
ಶ್ರೀ ಮಿರ್ಜಾ ಮೆಹ್ಲಿ ಇವರನ್ನು ಅವರದೇ ಆದ ವೇತನ ಹಾಗೂ ವೇತನ ಶ್ರೇಣಿಯ ಜೊತೆಗೆ ಲಭ್ಯವಿರುವ ವಿಶೇಷ 
ವೇತನದೊಂದಿಗೆ ವಿಧಾನ ಸಭೆಯ ಮಾನ್ಯ ವಿರೋಧ ಪಕ್ಷದ ನಾಯಕರ ಆಪ್ತ ಸಿಬ್ಬಂದಿ ಶಾಖೆಯಲ್ಲಿ ಇವರ ಸೇವೆಯು 
ಅವಶ್ಯವಿರುವವರೆಗೆ ಅಥವಾ ಹಾಲಿ ಮಾನ್ಯ ವಿಧಾನ ಸಭೆಯ ವಿರೋಧ ಪಕ್ಷದ ನಾಯಕರ ಪದಾವಧಿಯವರೆಗೆ, ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ನಿಯೋಜನೆ ಆಧಾರದ ಮೇರೆಗೆ ಸದರಿ ಆಪ್ತ ಶಾಖೆಯ ಸಿ ದರ್ಜೆಯ ಒಂದು 
ಹುದ್ದೆಯನ್ನು ತಾತ್ಕಾಲಿಕವಾಗಿ ಬಿ ದರ್ಜೆಯ ಹುದ್ದೆಗೆ ಉನ್ನತೀಕರಿಸಲು ಆರ್ಥಿಕ ಇಲಾಖೆಯ ಸಹಮತಿಯನ್ನು ಕಾಯ್ದಿರಿಸಿ, 
ವಿಶೇಷ ಕರ್ತವ್ಯಾಧಿಕಾರಿಯಾಗಿ ದಿನಾಂಕ:15.6.2009ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ನೇಮಿಸಲಾಗಿದೆ. 

ಸಭಾಧ್ಯಕ್ಷರ ಆದೇಶಾನುಸಾರ, 
ಪಿ . ಆರ್. 833 

ಎಂ .ಕೆ . ವಿಶಾಲಾಕ್ಷಿ 

ಅಧೀನ ಕಾರ್ಯದರ್ಶಿ 

ಕರ್ನಾಟಕ ವಿಧಾನಸಭೆ ಸಚಿವಾಲಯ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ಲಾ 108 ಎಲ್‌ಸಿಇ 2009 , ಬೆಂಗಳೂರು, ದಿನಾಂಕ : 26ನೇ ಜೂನ್ 2009. 

ಕರ್ನಾಟಕ ಕಾನೂನು ಅಧಿಕಾರಿಗಳ ಸೇವೆಗಳು (ನೇಮಕಾತಿ ಮತ್ತು ಸೇವಾ ಷರತ್ತು) ನಿಯಮಗಳ 1977ರ ನಿಯಮ 
26 ( 3) ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಒಂದನೇ ಶೀಘ್ರಗತಿ ನ್ಯಾಯಾಲಯದ 
ವಿಶೇಷ ಸರ್ಕಾರಿ ಅಭಿಯೋಜಕರಾದ ಶ್ರೀ ಶೈಲ. ಡಿ. ತರನಳ್ಳಿ, ಇವರನ್ನು ದಿನಾಂಕ: 25 .6.2009 ರಿಂದ ಜಾರಿಗೆ ಬರುವಂತೆ 
ಎರಡು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಮುಂದುವರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್. 834 

- ಇ , ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ- 1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೩ , ೨೦೦೯ 

ಭಾಗ - ೨ 
COMMERCE & INDUSTRIES SECRETARIAT 

NOTIFICATION 
No. CI 07 JAKAIMA 2009 , Bangalore, Dated : 30th June 2009 
In exercise of the powers conferred by Article 8 (b ) ofMemorandum and Articles of Association of 
Karnataka Handloom Development Corporation Limited , the Government of Karnataka hereby appoint 
Ms. Meenu S. Kumar , Chief Enforcement Officer, Office of the Development Commissioner for 
Handlooms, New Delhi, as Director in place of Sri Inder Dhamja , IAS ., on the Board of Karnataka 
Handloom Development Corporation Limited with immediate effect and until further orders. 

By Order and in the name of the Governor of Karnataka , 

M .S . GANAPATHY 
P . R . 835 

Deputy Secretary to Government, 

Commerce & Industries Department 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಐ 226 ಎಸ್ ಪಿಕ್ಯೂ 2009, ಬೆಂಗಳೂರು, ದಿನಾಂಕ: 1ನೇ ಜುಲೈ 2009 . 
ವಿಜಯನಗರ ಸ್ಟೀಲ್ ಪ್ಲಾಂಟ್ ( ಲಿ ) ಕಂಪನಿಯ ಸಂಘ ನಿಯಮಾವಳಿಗಳ ಆರ್ಟಿಕಲ್ 37ರ ಮೇರೆಗೆ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಸದರಿ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಯ ಪ್ರಭಾರವನ್ನು ಹೊಂದಿರುವ 
ಶ್ರೀ ಎಸ್ .ಎಸ್. ಪಟ್ಟಣಶೆಟ್ಟಿ , ಸರ್ಕಾರದ ಉಪ ಕಾರ್ಯದರ್ಶಿ ( ಗಣಿ) ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ, ಇವರು 
ವರ್ಗಾವಣೆಯಾಗಿರುವ ಕಾರಣ, ಇವರ ಬದಲಾಗಿ ಶ್ರೀ ಜಿ.ಎ. ಅಡಗಟ್ಟಿ, ಸರ್ಕಾರದ ಜಂಟಿ ಕಾರ್ಯದರ್ಶಿ ( ಗಣಿ) ರವರನ್ನು 
ವಿಜಯನಗರ ಸ್ಟೀಲ್ ( ಲಿ) ನ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಗೆ ಅಧಿಕ ಪ್ರಭಾರದ ಮೇರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ . ಆರ್ . 836 

ಕೆ. ಎಂ . ವೀರಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ . ಅ.) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಇ 46 ಎಲ್ಇಟಿ 2009, ಬೆಂಗಳೂರು, ದಿನಾಂಕ : 26ನೇ ಜೂನ್ 2009 . 
ಕಾರ್ಮಿಕ ಇಲಾಖೆಯ ಈ ಕೆಳಕಂಡ ಕಾರ್ಮಿಕ ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ತೋರಿಸಲಾಗಿರುವ ಸ್ಥಳಕ್ಕೆ ವರ್ಗಾವಣೆ ಮಾಡಿ 
ನೇಮಕ ಮಾಡಲಾಗಿದೆ. 
ಕ್ರ. ಸಂ ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ವರ್ಗಾವಣೆ ಮಾಡಲಾಗಿರುವ ಸ್ಥಳ 
11 ಶ್ರೀ ದೇವರಾಜ್ ಎಂ .ಎನ್. ಕಾರ್ಮಿಕ ಅಧಿಕಾರಿ , ಕಾರ್ಮಿಕ ಅಧಿಕಾರಿ, 
ಕಾರವಾರ 

ಉಪವಿಭಾಗ - 2 , ಬೆಂಗಳೂರು, 
ಶ್ರೀ ಮೊಹಮ್ಮದ್ ಯೂಸುಫ್ ಇವರ 

ವರ್ಗಾವಣೆಯಿಂದ ತೆರವಾಗಲಿರುವ ಸ್ಥಳ 
ಶ್ರೀ ಮೊಹಮ್ಮದ್ ಯೂಸುಫ್ 

ಕಾರ್ಮಿಕ ಅಧಿಕಾರಿ , ಉಪ ವಿಭಾಗ -2 , ಮಂಡ್ಯ ಖಾಲಿ 
ಕಾರ್ಮಿಕ ಅಧಿಕಾರಿ, ಉಪವಿಭಾಗ - 2 , 
ಬೆಂಗಳೂರು 
ಶ್ರೀ ಕೆ . ಎಲ್ . ರವಿಕುಮಾರ್ , 

ಕಾರ್ಮಿಕ ಅಧಿಕಾರಿ, ತುಮಕೂರು 
ಕಾರ್ಮಿಕ ಅಧಿಕಾರಿ , ಮಡಿಕೇರಿ 

ಶ್ರೀಮತಿ ಎಂ . ಶೀಲಾ ಇವರ ವರ್ಗಾವಣೆಯಿಂದ 
ತೆರವಾಗಲಿರುವ ಸ್ಥಳ 


ಹುದ್ದೆ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೩ , ೨೦೦೯ 

೪೪೭ 
ಶ್ರೀಮತಿ ಎಂ .ಶೀಲಾ, 

ಕಾರ್ಮಿಕ ಅಧಿಕಾರಿ, ಮಡಿಕೇರಿ 
ಕಾರ್ಮಿಕ ಅಧಿಕಾರಿ, ತುಮಕೂರು 

ಶ್ರೀ ಕೆ.ಎಲ್. ರವಿಕುಮಾರ್ , ಇವರ ವರ್ಗಾವಣೆಯಿಂದ 

ತೆರವಾಗಲಿರುವ ಸ್ಥಳ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ . ಆರ್ . 837 

ಯು . ಎನ್ . ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಾರ್ಮಿಕ ಇಲಾಖೆ 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಒಣ 296 ಹೊಸ 2008 , ಬೆಂಗಳೂರು, ದಿನಾಂಕ: 1ನೇ ಜುಲೈ 2009 . 
ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಸಿವಿಲ್) ವೃಂದದ 
ಅಧಿಕಾರಿಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ, ಸಾರ್ವಜನಿಕ ಹಿತದೃಷ್ಟಿಯಿಂದ, ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ಕ್ರ. ಸಂ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ 

ವರ್ಗಾವಣೆ ನಂತರ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 

ಶ್ರೀಯುತರು 
| ವಿಶ್ವನಾಥ ಪಂಡಿತ 

ಡಿವೈ .ಎಸ್. ಪಿ. ಕುಂದಾಪುರ ಉಪ ವಿಭಾಗ – 
ಡಿವೈ .ಎಸ್. ಪಿ ಐಜಿಪಿ ರವರ ಕಛೇರಿ 

ಶ್ರೀ ಸಿ.ಕೆ. ಶಶಿಧರ ಇವರ ಸ್ಥಾನದಲ್ಲಿ 
ಪಶ್ಚಿಮ ವಲಯ , ಮಂಗಳೂರು 
ಸಿ .ಕೆ. ಶಶಿಧರ 

ಡಿವೈ .ಎಸ್ . ಪಿ ಐಜಿಪಿ ರವರ ಕಛೇರಿ 
ಡಿವೈ .ಎಸ್. ಪಿ. ಕುಂದಾಪುರ ಉಪ ವಿಭಾಗ ಪಶ್ಚಿಮ ವಲಯ , ಮಂಗಳೂರು 

ಶ್ರೀ ವಿಶ್ವನಾಥ ಪಂಡಿತ ಇವರ ಸ್ಥಾನದಲ್ಲಿ 
ಎಸ್ . ಗಿರೀಶ್ 

ಡಿವೈ .ಎಸ್. ಪಿ. ಪಣಂಬೂರು ಉಪ ವಿಭಾಗ 
ಡಿವೈ .ಎಸ್. ಪಿ. ಸಿ. ಓ . ಡಿ. ಬೆಂಗಳೂರು 

ಶ್ರೀ ಸುರೇಶ್ ಆರ್. ನಾಯ್ತು ಇವರ ಸ್ಥಾನದಲ್ಲಿ 
ಈ ಅಧಿಸೂಚನೆಯನ್ನು ಮಾನ್ಯ ಮುಖ್ಯಮಂತ್ರಿಯವರ ಸಂಖ್ಯೆ: ಪಿಎಸ್ಸಿಎಂ /ಎಫ್ - 2792 /2009 
ದಿನಾಂಕ:10.6. 2009 ರನ್ವಯ ಅನುಮೋದಿಸಿದಂತೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್ . 839 

* ಟಿ . ಕೃಷ್ಣಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು) ( ಪ) 

ಕರ್ನಾಟಕ ವಿಧಾನಸಭೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ವಿಸಸ / ಕವಿಸಸ/ ಆ -1 /88 /ನಿಯೋ /2009 , ಬೆಂಗಳೂರು, ದಿನಾಂಕ : 4ನೇ ಜುಲೈ 2009. 

ಡಾ : ಎನ್. ಶ್ರೀನಿವಾಸ್ , ಉಪನಿರ್ದೇಶಕರು, ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ 
ಇಲಾಖೆ ಇವರನ್ನು ಅವರದೇ ಆದ ವೇತನ ಹಾಗೂ ವೇತನ ಶ್ರೇಣಿಯ ಜೊತೆಗೆ ಲಭ್ಯವಿರುವ ವಿಶೇಷ ವೇತನದೊಂದಿಗೆ 
ದಿನಾಂಕ: 25.6 .2009 ರಿಂದ ಜಾರಿಗೆ ಬರುವಂತೆ ವಿಧಾನಸಭೆಯ ಮಾನ್ಯ ವಿರೋಧ ನಾಯಕರ ಆಪ್ತ ಸಿಬ್ಬಂದಿ 
ಶಾಖೆಯಲ್ಲಿ ಇವರ ಸೇವೆಯು ಅವಶ್ಯವಿರುವವರೆಗೆ ಅಥವಾ ಹಾಲಿ ವಿಧಾನ ಸಭೆಯ ಮಾನ್ಯ ವಿರೋಧ ಪಕ್ಷದ ನಾಯಕರ 
ಪದಾವಧಿಯವರೆಗೆ, ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮಾನ್ಯ ವಿರೋಧ ಪಕ್ಷದ ನಾಯಕರ ಆಪ್ತ 
ಕಾರ್ಯದರ್ಶಿಯಾಗಿ ನಿಯೋಜನೆಯ ಮೇರೆಗೆ ನೇಮಿಸಲಾಗಿದೆ. 

ಸಭಾಧ್ಯಕ್ಷರ ಆದೇಶಾನುಸಾರ, 
ಪಿ . ಆರ್. 841 

ಎಂ .ಕೆ. ವಿಶಾಲಾಕ್ಷಿ 

ಅಧೀನ ಕಾರ್ಯದರ್ಶಿ 
ಕರ್ನಾಟಕ ವಿಧಾನಸಭೆ ಸಚಿವಾಲಯ 


3 


. 


೪೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೩ , ೨೦೦೯ 

ಭಾಗ - ೨ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 142 ಎಲ್‌ಎಸಿ 2009, ಬೆಂಗಳೂರು, ದಿನಾಂಕ: 1ನೇ ಜುಲೈ 2009. 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ:ಜಿಒಬಿ (1) 1/2009 , ದಿನಾಂಕ:30 -6 - 2009ರ ಭಾಗ - ಬಿ 
ನಲ್ಲಿ ಜಿಲ್ಲಾ ನ್ಯಾಯಾಧೀಶರ ವೃಂದಕ್ಕೆ ಪದನ್ನೋತಿ ನೀಡಿ ಆದೇಶಿಸಿರುವಂತೆ ಈ ಕೆಳಕಂಡ ನ್ಯಾಯಿಕ ಅಧಿಕಾರಿಗಳನ್ನು 
ಅವರುಗಳ ಹೆಸರಿನ ಮುಂದೆ ನಮೂದಿಸಲಾಗಿರುವ ಖಾಲಿ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಸ್ಥಳ ನಿಯುಕ್ತಿ ಮಾಡಲಾಗಿದೆ. 
ಕ್ರ. ಸಂ | ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಪದನಾಮ ಪದನ್ನೋತಿ ನಂತರ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ | 
ಶ್ರೀ ಎಸ್ . ರೇಣುಕ ಪ್ರಸಾದ್, 

ನ್ಯಾಯಾಧೀಶರು, ಕುಟುಂಬ ನ್ಯಾಯಾಲಯ , ಮೈಸೂರು 
ಪಿಸೈಡಿಂಗ್ ಆಫೀಸರ್, ತ್ವರಿತಗತಿ ನ್ಯಾಯಾಲಯ - 2 - ಖಾಲಿ ಹುದ್ದೆಯಲ್ಲಿ | 

ಮೈಸೂರು 
2 . ಶ್ರೀಮತಿ ಹೆಚ್.ಎಸ್ . ಕಮಲ, 

2ನೇ ಹೆಚ್ಚುವರಿ ನ್ಯಾಯಾಧೀಶರು , ಕುಟುಂಬ 
34 ನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ , ಬೆಂಗಳೂರು ಖಾಲಿ ಹುದ್ದೆಯಲ್ಲಿ 
ನ್ಯಾಯಾಧೀಶರು, ಬೆಂಗಳೂರು 
ಶ್ರೀ ಜೆ .ಎಸ್. ಚಿಕ್ಕಣ್ಣವರ್, 

ನ್ಯಾಯಾಧೀಶರು , ಕುಟುಂಬ ನ್ಯಾಯಾಲಯ , ಬಿಜಾಪುರ 
ಪ್ರಧಾನ ಸಿವಿಲ್ ನ್ಯಾಯಾಧೀಶರು ( ಹಿ. ವಿ) ಮತ್ತು ಖಾಲಿ ಹುದ್ದೆಯಲ್ಲಿ 

ಸಿಜೆಎಂ, ಬಿಜಾಪುರ 
4 . ಶ್ರೀ ಆರ್. ಬಿ . ಧರ್ಮಗೌಡರ್ , 9ನೇ ಲಘು ನ್ಯಾಯಾಧೀಶರು, ಕುಟುಂಬ ನ್ಯಾಯಾಲಯ , ಗುಲ್ಬರ್ಗಾ 

ವ್ಯವಹಾರಗಳ ಹೆಚ್ಚುವರಿ ನ್ಯಾಯಾಧೀಶರು , - ಖಾಲಿ ಹುದ್ದೆಯಲ್ಲಿ | 
ಬೆಂಗಳೂರು. 
ಶ್ರೀಮತಿ ಶ್ರೀದೇವಿ ಎಸ್. ಅಂಗಡಿ, 

ನ್ಯಾಯಾಧೀಶರು , ಕುಟುಂಬ ನ್ಯಾಯಾಲಯ , 
1ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ( ಹಿ. ವಿ), ದಾವಣಗೆರೆ - ಖಾಲಿ ಹುದ್ದೆಯಲ್ಲಿ 
ಕೋಲಾರ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ . ಆರ್ . 842 

ಇ . ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ- 1) 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
HIGH COURT OF KARNATAKA 

NOTIFICATION 
No . HCE 110 /2009 , Bangalore, Dated : 29th April 2009 
Sri R .S . Patil, Additional Registrar General, High Court Circuit Bench , Gulbarga is granted Earned 
Leave for 10 days from 4 .2. 2009 to 13. 2.2009 (bdi) on medical grounds with permission to avail general 
holidays on 14.2.2009 and 15.2.2009 . Sri C . Channegowda, Deputy Registrar of this office is placed in 
additional charge of the duties of the above officer during the said period . 

Further, he is granted Earned Leave for 27 days from 2. 3.2009 to 28 .3. 2009 (bdi) on private 
affairs with permission to avail general holidays on 1. 3. 2009 & 29 .3 .2009 Sri M . S . Raghavendra , Deputy 
Registrar of this Office is placed in additional charge of the duties of the above officer during the said 
period. 

Sri R .S . Patil, Additional Registrar General , High Court Circuit Bench , Gulbarga of this office is 
reposted to the same post on expiry of the said leave periods. 

NARENDRA KUMAR GUNAKI 
P . R . 845 

Registrar ( Judicial) 


